ಶ್ರೀ ಗೋಹೀಗೀತ, ವೇಣುಗೀತ: 


ಒತ್ತು ಮತ್ತು ಭ್ರಮರಗೀತ 
ಮೂಲಶ್ಲೋಕಗಳು ಹಾಗೂ ಶ್ರೀ ಸತ್ಯಧರ್ಮತೀರ್ಥರ ಟಿಪ್ಪಣಿ 


ಸೆ 


[3] 
ಆಧಾರಿತ ಭಾವಾನುವಾದದೊಡನೆ 


ಶ್ರೀ ಸತ್ಯಧರ್ಮಶೀರ್ಥರ ವೃಂದಾವನ, ಹೊಳೆಹೊನ್ನೂರು 


ಅನುವಾದಕರು : 
| | ಶ್ರೀ ಹಯನದನ ಪುರಾಣೆಕರು 


ತ್ರೀ ಸತ್ಯಧರ್ಮತೀರ್ಥ ಸೇವಾವೃಂದ 
| 28, ರಂಗರಾವ್‌ ರಸ್ತೆ, ಶಂಕರಪುರಂ, ಬೆಂಗಳೂರು-560 004 


ಶ್ರೀ ಗೋಹೀಗೀತ, ವೇಣುಗೀತ 
ಮತ್ತು ಭ್ರಮರಗೀತ 


ಮೂಲಶ್ಲೋಕ ಹಾಗೂ ಶ್ರೀ ಸತ್ಯಧರ್ಮತೀರ್ಥರ ಟಿಪ್ಪಣಿ 
ಆಧಾರಿತ ಭಾವಾನುವಾದದೊಡನೆ 


ಅನುವಾದಕರು : 


ಶ್ರೀ ಹಯೆನದನ ಪುರಾಣಿಕರು 
ಪ್ರಾಚಾರ್ಯರು, ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರು 


ದರ್ಶನರತ್ನ ಪ್ರೊ| ಕೆ. ಟಿ. ಸಾಂಡುರಂಗಿಯವರ 
ಮುನ್ನುಡಿಯೊಂದಿಗೆ 


ಶ್ರೀ ಸತ ೈಧರ್ಮತೀರ್ಥ ಸೇನಾವೃ ದ 
28, hd ಕಸ ಶಂಕರಪುರಂ, ಬೆಂಗಳೂರು 560 004 


Gopi Geetha, Venu Geetha 8 Bhramara Geetha—with Kannada 
Anuvada based on Sri Sathyadharmatheertha's Tippani 


Anuvada : Sri Hayavadana Puranik, M.A. 
Principal, Sri Purnaprajna Vidyapeetha 
Kattariguppa Road, Bangalore-28 


Second Revised Edition : 1991 


Copies Printed : 1000 


Price : Rs. 3-00 


Printed at : Parimala Mudranalaya 
Hanumanthanagar, Bangalore-19 
Phone: 625516 


For Copies contact : 


The Sanchalak, (N. Narayana Murthy), Sri Sathyadharma3- 
theeratha, Seva Vrinda, 28, Ranga Rao Road, Shankarapuram 
Bangalore -560 004 


he ಯಾರರ, 


ಮುನ್ನುಡಿ 


ಭಾಗವತದಲ್ಲಿ ಬರುವ ಗೋಪೀಗೀತ, ವೇಣುಗೀತ, ಭ್ರಮರಗೀತ, ಎಂಬ 
ಸ್ತೋತ್ರಗಳು ಅಪೂರ್ವವಾದ ಅಧ್ಯಾತ್ಮಿಕ ಅರ್ಥಗಳಿಂದ ತುಂಬಿದೆ ಸ್ತೋತ್ರಗಳು, ಇವು 
ಇಷ್ಟ ನೋಡಲು ಗೋಪಿಕೆಯರು ಶ್ರೀಕೃಷ ಎನೆ ನಿಷಯದಲ್ಲಿ ಶೈಂಗಾರ "ಭಾವನೆಯನ್ನು 
ಕ್ರಪಡಿಸುವಂತೆ ತೋರುವವು, ಅದರೆ ಆಳವಾಗಿ ಇವುಗಳ ಅರ್ಥವನ್ನು ಪರಿಶೀಲಿಸ ದೆ 
ಹ ಆಧ್ಯಾತ್ಮಿಕ ಅಂಶವು ಸ್ಪಷ್ಟ ವಾಗುವದು. ಈ ಆಧ್ಯಾತ್ಮಕ ಅರ್ಥವು 
ಸಾಮಾನ್ಯರಿಗೆ ತಿಳಿಯುರಂಥನಲ್ಲ; ಇದನ್ನು ಜ್ಞ್ಯಾಸಿಗಳೇ ತಿ9% ಹೇಳಬೇಕು. ಹೀಗೆ 
ಕಿಳಿಸಿಹೇಳುವ ಮಹದುಪಕಾರವನ್ನು ಶ್ರೀ Wes ಶ್ರೀ ೈಧರ್ಮೆಶೀರ್ಥ ಶ್ರೀಪಾದಂಗಳವರು 
ಮಾಡಿದ್ದಾರೆ. ಶ್ರೀ ಶ್ರೀಗಳವರು ಈ pe ಗೀತೆಗಳಿಗೆ' ಅರೂರ್ನವಾದ ವ್ಯಾಖ್ಶಾ ನಗಳನ್ನು 
ಬಳೆದಿದ್ದಾ ಕ. ಒಂದೊಂದು ಶೊ ಡ್ಲೀಕಕ್ಕೂ ಮೇಲೆ ತೋರುವ ಅರ್ಹ, ಆಧ್ಯಾ N ಕ ಅಥ? 
ಗಳನ್ನು ತೋರಿಸಿದ್ದಾರೆ. ಈ ವ್ಯಾಖ್ಯಾನಗಳನ್ನು ಶ್ರೀ ಸವಣೂರು ಗೋವಿಂದರಾಯರು 
ಮುದ್ರಿಸಿರುವರು; ಆದರೆ ಈಗ ಪ್ರತಿಗಳು ಉಪಲಬ್ಧನಿಲ್ಲ ಈ ಕೊರತೆಯನ್ನು ತುಂಬಲು 
ಶ್ರೀ ಶ್ರೀ ಸಶ್ಯಧರ್ಮತೀರ್ಥೆರ ಪೂರ್ವಾಕ್ರಮದ ವಂಶದವರಾದ ಶ್ರೀ ನವರತ್ನ ಸಾಕಾಯಣ 
ಮೂರ್ತಿಗಳು ಇವುಗಳನ್ನು ಮೆಕ್ತಿ ಪ್ರಕಟಕೆಬೇಕೆಂದು ಯೋಚಿಸಿದರು, ಅಡಕೆ ಈ ಸಂಸ್ಕೃತ 
ವ್ಯಾ ಖ್ಮಾನಗ ಗ್ರಂಥಗಳು ಅನೇಕರಿಗೆ ಕಿತೆಯಲಿಕ್ಕಿಲ ಎಂಬ ಕಾರಣದಿಂದ ಈ ವ್ಯಾಖ್ಯಾ ನವನ್ನೈ 
ಅನುಸರಿಸಿ ನ್ನ ಡೆ ಅನುನಾಜವನ್ನು ಸಿದ್ದಕೆಡಿಸಲು ಪಂಡಿತವಕ್ಕ ಶ್ರೀ * ಹಯವದನ 
ಪುರಾಣಿಕರನ್ನು *ಶ್ರಾರ್ಥಿಸದರು. ಆನೆ ಪ್ರೆ ಕೃತದಲ್ಲಿ -ಗೋಹೀಗೇತ! -ಫೇಣುಗೀತೆ ಈ 
ಎರಡು ಗೀತಗಳ ಕನ್ನಡ ಅನುನಾದನೆನ್ನು ದ್ದ ಸಡಿಸಿದ್ದಾಕೆ. ಈ ಅನುವಾಡದಲ್ಲಿ ಶ್ರೀ 
ಸಶ ಧರ್ಮರ ವ್ಯಾಖಾ ನದಲ್ಲಿಯ ಎಲ್ಲ ಅಂಶಗಳನ್ನೂ ವಿವರಿಸಿದ್ದ ಕೆ. ಆಧ್ಯಾತ್ಮಿ ಕ ಅಂಶ, 
ವಾ ಕರಣಾಂಶ, ಕಾನ್ಯ 'ಮಾದುಕ್ಕ ಎಲ್ಲವನ್ನೂ ವಿವರಿಸಿದ್ದಾರೆ. ಈ ನಿತೇಷಾರ್ಥೆ ಗಳು ಆಯಾ 
ಪದಗಳಿಂದ ಹೇಗೆ ಹೊಂಡುತ್ತವೆ ಎಂಬುದನ್ನು ತೋರಿಸುವ ಪದಚ್ಛೇದ, ವೈತ್ಪತ್ತಿ ಎಲ್ಲ 
ವನ್ನೂ ಸೊಟ್ಟಿದ್ದಾರೆ, . ಆದ್ದರಿಂದ ಸಂಸ್ಕೃತದಲ್ಲಿಯ ವ್ಯಾಖ್ಯಾನವನ್ನು ಓದುವುದರಿಂದ 
ದೊರೆಯುವ ಎಲ್ಲ ಪ್ರಯೋಜನಗಳೂ ಇದರಿಂದ ದೊರೆಯುತ್ತವೆ. 


ಈ ಗೀತೆಗಳನ್ನು ಪ್ಪ ರ್ರತಿನಿತ್ಯ ಸಾಯಂಕಾಲ ಮಂಗಳಾರತಿಯ ಕಾಲದಲ್ಲಿ ಹೇಳುವ 
ಪರಿಪಾಠವು ಅನೇಕ ಮತೆತನಗಳಕ್ತ ಇತ್ತು. ಈಗಲೂ ಕೆಲವರಲ್ಲಿ ಇರಬಹುದು. ಹೀಗೆ 
ಹೇಳುವಾಗ ಆರ್ಥವನ್ನು ತಿಳಿದುಕೊಂಡು ಹೇಳಿದರೆ ಇನ್ನೂ ಪ್ರಯೋಜನವಾಗುವುದು. 
ಹೀಗೆ ಅರ್ಥ ತಿಳಿದುಕೊಂಡು ಹೇಳಲು ಈ ಅನುವಾದ ತುಂಬ ಪ್ರಯೋಜನಕಾರಿಯಾಗಿದೆ. 
ಈ ಕನ್ನಡ ಅನುವಾದವನ್ನು ವೆತಾಡಿದ ಶ್ರೀ ಹಯನೆದನೆ ಪುರಾಣಿಕರನ್ನೂ ಇದನ್ನು ಪ್ರಕಟ 
ಸಿದೆ ಶ್ರೀ ನವರತ್ನ ನಾರಾಯಣ ಮೂರ್ಕಿಗಳನ್ನೂ ಶ್ರೀಹರಿನಾಯುಗುರುಗಳು ಅನುಗ್ರಹಿಸಲಿ 
ಎಂದು ಪ್ರಾರ್ಥಿಸುವೆವು. 


ಜನನರ 1985 ದರ್ಶನರತ್ನ ಪ್ರೊ|| ಕೆ. ಟ. ಪಾಂಡುರಂಗಿ 
ಬೆಂಗಳೂರು. 4 ನಿವೃತ್ತ ಸಂಸೃತ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವನಿದ್ಮಾನಿಲಯ 


ಕೃತಜ್ಞತೆ 


ನರಸಿಂಹೊಂಖಿಲಾಜ್ಞ್ಞಾನಮತಧ್ವಾಂಶದಿನಾಕರ। | 
ಜಯತ್ಯಮಿತಸದ್‌ ಜ್ಞಾನ ಸುಖಶಕ್ತಿಷಯೋನಿಧಿಃ ॥ ` 


ಶ್ರೀ ಮದ್ಭಾಗವತ ದಶಮಸ್ಯಂಧದಿಂದ ಉದ ತವಾದ ಶ್ರೀ ಗೋಪೀಗೀತ' 
ಹಾಗೂ ` ಶ್ರೀ ನೇಣುಗೀತ' ಇವುಗಳ ಮೂಲಶ್ಲೋಕ, ಶ್ರೀ ಸತ್ಯ [ಧರ್ಮತೀರ್ಥರ ಬಪ್ಪ ಣಿ 
ಯನ್ನು ಅನುಸರಿಸಿದ 'ಭಾವಾನುವಾದವು ಈಗ” ತಮ್ಮ ಕ ಯಲ್ಲಿದೆ. ಈ ಅನುನಾದನನ್ನು 
ಶ್ರೀ ಪೊರ್ಣಪ ್ರಜ್ಞ ವಿದ್ಯಾ ಪೀಠದ ಪ್ರಾಚಾರ್ಯರಾದ ಶ್ರೀ ಹಯವದನ ಪುರಾಣಿಕರು, 
ಬೀಡಿದೊಡಸೆ ಸಹೃ ದಯದಿಂದ ಚೊಕ್ಕವಾಗಿ ಮಾಡಿಕೊಟ್ಟಿದ್ದಾರೆ. ಕಾಲಾವಕಾಶದ ಕೊರತೆ 
ಹಾಗೂ ಮೂಲಪ ತದ ಹಸ್ತಪ್ರತಿ ತಾಳೆ ನೋಡಲು ಸಕಾಲದಲ್ಲಿ ಸಿಗದ ಕಾರಣ ಏನಾದರೂ 
ತಪ್ಪುಗನು ನುಸುಳಿದ್ದರೆ, ಓದುಗರು ದಯಮಾಡಿ ತಿಳಿಸಿದಲ್ಲಿ ಅದನ್ನು ಮುಂದಿನ ಮುದ್ರಣ 
ದಲ್ಲಿ ಸರಿಪಡಿಸಲಾಗುವುದು. 


ಅನುವಾದಕರಿಗೂ, ಮುನ್ನು ಡಿಯನ್ನು ಬರೆದುಕೊಟ್ಟು ಆಶೀರ್ವದಿಸಿದ ಹಿರಿಯರಾದ 
ದರ್ಶನರತ್ಛ ಶ್ರೀ ಕೆ. ಬ. ಪಾಂಡುರಂಗಿಯವರಿಗೂ ಸವಿನಯ ಪೂರ್ವಕ ವಂದನೆಗಳು. ಈ 
ಕೃತಿ ಹೊರಬರಲು ಸಹಾಯಕರಾದ ಮಿತ್ರರ ಮತ್ತು ಸಕಾಲದಲ್ಲಿ ಇದನ್ನು ಅಂದವಾಗಿ 
ಮುದ್ರಿ ಸಿಕೊಟ್ಟ ಮುದ್ರಣ ಸಂಸೆ ಗಳವರ "ರವನ್ನು ನಾನು ತ್ಯ ಸಂದರ್ಭದಲ್ಲಿ ನೆನೆಯ 
ಬೇಕಾದ್ದು ನನ್ನೆ ಕರ್ತವ್ಯ; ಅವರಿಗೂ ನನ್ನ ಹೈ ತ್ಸೂ ರಕ ವಂದನೆಗಳು. 


ಉಡುಪಿಯಲ್ಲಿ ಶ್ರೀಕೃಷ್ಣವಿಗ್ರಹ ಪ್ರತಿಷ್ಮಾಪನೆಯಾದುದರ ಏಳನೆಯ ಶತಮಾನ 
ಉತ್ಸವದ ಸಂದರ್ಭದಲ್ಲಿ ಈ ಕೃತಿಯು ಪ್ರಕಾಶನವಾಗುತ್ತಿರುವುದು ಶುಭಕರ. 


ಇದನ್ನು ಸಹೃದಯರು ಆದರದಿಂದ ಸ್ವಾಗಶಿಸುವಕೆಂದು ನಂಬಿದ್ದೇನೆ, 


ಜನವರಿ 1985 
ಬೆಂಗಳೂರು-4 ನವರತ್ನ ನಾರಾಯಣಮೂರ್ತಿ 


ಎರಡನೆಯ ಮುದ್ರಣ 


ಕಾರಣಾಂತರಗಳಿಂದ ಬಿಟ್ಟಿ ಭ್ರಮರಗೀತೆಯ ಅನುನಾದ ಈ ಪರಿಸ್ಕೈತ ಮುದ್ರಣದಲ್ಲಿ 


ಸೇರಿದೆ. ಅಭಿಮಾನಿಗಳು ಏಕರೀತಿಯ ಅಭಿಮಾನದಿಂದ ಇದನ್ನು ಸ್ವ್ವಾಗತಿಸುವರೆಂದು 
ನಂಬಿದ್ದೆ ನೆ, 


ನವರತ್ನ ನಾರಾಯಣಮೂರ್ತಿ 
8-12-91 ಸಂಚಾಲಕರು 


ಶ್ರೀ ಗೋಹೀ ಗೀತ 


ಗೋಪ್ಯ ಊಚಃ--- 


ಜಯೆತಿ ಶೇಂಧಿಕಂ ಜನ್ಮನಾ ವ್ರಜಃ 
ಶ್ರಯೆತ ಇಂದಿರಾ ಸಾಧು ತತ್ರ ಹಿ! 
ದಯಿತ ದೃಶ್ಯತಾಂ ತ್ವಾ ದಿದೃಕ್ಷತಾಂ 
ತ್ವಯಿ ಧೃತಾಸವಸ್ತ್ರಾಂ ವಿಚಿನ್ನತೇ ॥ ॥೧॥ 


ಬಿಂಬಾಧರದ ಗೋಪಿಯರು ತಮ್ಮ ಚಿತ್ತದಲ್ಲಿ ಪ್ರತಿಬಿಂಬಿತನಾದ ಗೋವಿಂದ 
ನನ್ನು. ಕೂಗಿ ಕರೆದು: ಹೀಗೆ`ಹಾಡಿದರು - "ಪ್ರಿಯಕರನಾದ ಕೃಷ್ಣನೇ, ನೀನು ಜನ್ಮ 
ತಳೆದುದರಿಂದ ಈ ನಂದಗೋಕುಲಕ್ಕೆ ಶ್ರೇಷ್ಠತೆ ಬಂದೊದಗಿತು. ನೀನು ಎಲ್ಲರಂತೆ: 
ಕರ್ಮಾನುಸಾರವಾಗಿ ಜನ್ಮ ತಳೆಯಲಿಲ್ಲ - (ಜನ್ಮ ನ ಆವ್ರಜಃ) ಚತುರ್ಮುಖನು: 
ಪ್ರಾರ್ಥಿಸುತ್ತಾ ನಿನ್ನ ಬಳಿ ಬಂದಾಗ-(ಆಧಿಕಂ) ಆ ಪ್ರಾರ್ಥನೆಯಂತೆ ಸ್ವೇಚ್ಛೆಯಿಂದ 
ಜನ್ಮ ತಳೆದೆ. ಆದ್ದರಿಂದಲೆ ಗೋಕುಲ ಶ್ರೇಷ್ಕವೆನಿಸಿತು. ಲಕ್ಷ್ಮಿಯೂ ಅಲ್ಲಿ ಚೆನ್ನಾಗಿ 
ವಾಸಮಾಡುತ್ತಿದ್ದಾಳೆ. ಅಲ್ಲಿಯ ಜನರು ನಿನ್ನನ್ನು ನೋಡಬಯಸುತ್ತಿದ್ದಾರೆ. ನೀನು 
ದರ್ಶನ ಕೊಡಬೇಕು. ಅವರು ನಿನಗಾಗಿ ಬದುಕಿದ್ದಾರೆ, ನಿನ್ನನ್ನೇ ಅರಸುತ್ತಿದ್ದಾರೆ. 


(ಗೋಪಿಯರು ತಾವು ವಸ್ತುತಃ ದೇವತೆಗಳು ಎನ್ನುವುದನ್ನು ಸೂಚಿಸಲು 
ತಮ್ಮನ್ನೇ ಪರೋಕ್ಷವಾಗಿ "ಅವರು' ಎಂದು ಮುಂತಾಗಿ ಪ್ರಥಮ ಪುರುಷದಲ್ಲಿಯೂ 
ಪುಲ್ಲಿಂಗದಲ್ಲಿಯೂ. ನಿರ್ದೇಶಿಸುತ್ತಾರೆ. ಅಥವಾ ಮನ್ಮಥ ಪರವಶತೆಯಲ್ಲಿ ಈ:ವ್ಯತ್ಕಾಸ 
ಅವರ: ಗಮನಕ್ಕೆ ಬರಲಿಲ್ಲ. ಅಥವಾ ತಮ್ಮ ಬಂಧುಗಳಾದ ಪುರುಷರನ್ನು ಸೇರಿಸಿ' 
ಕೊಂಡು ಸಾಮಾನ್ಯವಾಗಿ ಹೇಳಿರಬಹುದು ಅಥವಾ ಪ್ರಿಯತಮನನ್ನು ವಶಪಡಿಸಿ: 
ಕೊಳ ಲಾಗದ: ತಾವು.ಎಂಥ ಸ್ತ್ರೀಯರು ಎಂಬ ಅಭಿಪಾ )ಯವೂ ಇರಬಹುದು. 


ಜಯಶಾಲಿಯಾದ ಕೃಷ್ಣನೇ, ನಿನಗೆ ಎಲ್ಲರಂತೆ ಜನ್ಮವಿಲ್ಲ. ನೀನು ಸ್ವೇಜೈ 
ಯಿಂದಲೇ: ಬಂದೆ- (ಹೇ ಜ, ತೇ ಜನ್ಮ ನ, ಆವ್ರಜಃ) ನೀನೇನೂ ಯತಿಯೂ ಅಲ್ಲ 
(ತೇ ಯತಿತಾ ನ) ಏಕೆಂದರೆ ಬ್ರಹ್ಮನಿಗೂ, ಮನ್ಮಥನಿಗೂ ತಾಯಿಯಾದ ಲಕ್ಷ್ಮಿಯಿಂದು 


2 ಶ್ರೀ ಗೋಪೀ ಗೀತ 


ಪಡೆಯುವ ನಿನ್ನನ್ನು ಗೋಕುಲದ ಜನರು ನೋಡಬಯಸಿರುವರು - (ಇಧಿಕಂ) 
ನಮ್ಮಲ್ಲೂ ಲಕ್ಷ್ಮಿಯ ಆವೇಶವಿರುವುದರಿಂದ ನಮ್ಮನ್ನು ಕಾಪಾಡಬೇಕು. ನಮ್ಮನ್ನು 
ತಿರಸ್ಕರಿಸಲು ಕಾರಣವಿಲ್ಲ. - (ಹೇ ಇಂದಿರಾಸಾಧುತತ್ರ |! ಇಂದಿರಯಾ ಪ್ರವಿಷ್ಟ 
ತಿರಸ್ಕೃತ್ಕಾ ಸಹಿತ ಇತೀಂದಿರಾಸಾಧುತೋಃಯಂ ಸ್ತ್ರೀಜನಃ 

ತಂ ಚಃ ಇತಿ ತತ್ತ ಬೋಧನಂ) ನೀನು ಬಲು ಸುಂದರನೂ ಹೌದು - (ಭವಾನ್‌ 
ವೃಶ್ಯತಾಂ ಶ್ರಯತೇಹಿ) ಲಕ್ಷ್ಮೀದೇವಿಯೂ (ಇಂದಿರಾ), ಪ್ರಾಣಾಯಾಮ ಪರರಾದ 
ಯೋಗಿಗಳೂ - (ಧೃತಾಸವಃ, ಧೃತ, ಅಸವಃ) ಯಜ್ಞಪರರಾದ ನಂದಗೋಕುಲದ 
ಧ್ನ ವಃ ಆವ್ರಜಃ) ನಿನ್ನನೇ ಹುಡುಕುತ್ತಿದ್ದಾರೆ. 


4 


(ಈ ಗೋಪೀಗೀತವು ನಗಣ ರಗಣ ರಗಣ ಲಘು ಗುರುಗಳಿಂದ ಕೂಡಿದ್ದು. 


ತ್ರಿಷ್ಟುಪ್‌ ಛಂದಸ್ಸಿನ ಹನ್ನೊಂದ ು ಅಕ್ಷರಗಳ ಯಾವುದೋ ಒಂದು: ವೃತ್ತ ತ್ತದಲ್ಲಿದೆ. 
ಹೆಸರು ಛಂದಃಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿಲ್ಲ. ಹರಿಮಹಿಮೆ ಅಜ್ಞೆ (ಯವಂದೂ 
ಇದರಿಂದ ಧ್ವನಿತವಾಗುತ್ತದೆ. ರಗಣವು ಮಧ್ಯ ಲಘು ಉಳ್ಳುದು. "`ೋಪಿಯರ 


ಗೋಪಿಯರ ವಿರಹಾಗ್ನಿ ಕೆ ವ್ಯಂಜಕ.' ಪ್ರತಿ 
ಂತ್ಯದಲ್ಲಿ ಗುರು. ಕೃ ಷ್ಣ ನು ಗೋಪಿಯರ ಬಗ್ಗೆ 


ವಾದದಲ್ಲೂ ವ್ರ 9 
ಪ್ರಾರಂಭದಲ್ಲಿ ಲಘು ಅಂದರೆ Fr ದೃಷ್ಟಿಯಿಂದ ಮರೆಯಾದರೂ, ಕೊನೆಯಲ್ಲಿ 
ಪ್ರಸನ್ನನಾಗಿ ಗುರು ಅಂದರೆ ಆದರದ ಭಾವನೆಯಿಂದ ಮೈದೋರಿದ). 
ವ್ರಜಜನಾರ್ಶಿಹನ" ವೀರ ಯೋಷಿತಾಂ ಳಿ 
ನಿಜಜನಸ್ಮಯುಧ್ವಂ೦ಸನಸ್ಮಿತ | 
ಭಜ ಸಖೇ ಭವೇ ಕಿಂಕಿರೀಃ ಸ್ಮ ನೋ 
ಜಲರ.ಹಾನನಂ ಚಾರುರರ್ಶಯನ" ॥ ॥೨॥ 
ತ - (ವೀರ) ಗರುಡಾರೂಢ (ವಿ, ಈರ) ಇನ್ನೊಬ್ಬರ ಪ್ರೇರಣೆಗೊಳ 
ಪಡದ - (ವಿ. ಈರ) ಕೃಷ್ಣನೇ ! ಸ್ತ್ರೀಯರಾದ ನಮ್ಮ - (ಯೋಷಿತಾಂ) 'ದುಃಖ 
ಗಳನ್ನು ಕಳೆ-ವನೆ ! ದ್ರಜದಲ್ಲಿ ಜನಿಸಿದವನೆ! (ಪ್ರಜ. ಜನ) `'ಜಗಜ್ಜನಕನೆ,' 


ನಮ್ಮನ್ನು ಬಿಟ್ಟು ದೂರ ಹೋಗಬೇಡ - (ವ್ರಜ, ಜ, ನ) ನಿಮ್ಮವರೇ ಆದ ನಮ್ಮ" 
ಗರ್ವಪರಿಹಾರ ಮಾಡಬಲ್ಲ ಮುಗುಳು ನಗು ಉಳ್ಳನನೆ, ಸ್ನೇಹಿತನೇ, ನಮ್ಮ ಒಳಿತಿ' 
ಗಾಗಿ - (ಭವೇ) ಮಲದಂಥ ನಿನ್ನ ಮುಖವನ್ನು, ಕಮಲಕ್ಕೆ ಅದರ ಪ್ರವೃತ್ತಿ 


ಕೊಡುವ ಆಂದರೆ ಕಮಲವನ್ನು ಅರಳುವಂತೆ ಮಾಡುವ (ಜಲರುಹ + ಅನನ) ನಿನ್ನ 
ರೂಪವನ್ನು ತೋರುತ್ತ, ನಾವೆಲ್ಲ ನಿನ್ನ ದಾಸಿಯರೆಂಬುದನ್ನು ಮರೆಯದೆ ನಮ್ಮನ್ನು 


ನಲಂ ಲ್ಸ 


ಕಾಪಾಡು. 


ಶ್ರೀ ಗೋಪೀ ಗೀತ 3 


ಶರದುದಾಶಂತೆ € ಸಾಧುಜಾತಸ- 
ತ್ಸರಸಜೋದರಶ್ರೀರುಷೂ ದೃಶಾ! 
ಸುರತನಾಥತೇ ಶುಲ್ಕದಾಸಿಕಾ 


ವರದ ನಿಘ್ನತೋ ಸನೇಹ 30 ನಧಃ | | ೩.1 
ಶರತ್ಕಾಲದ ಸರೋವ ಸರದಲ್ಲಿ ಚೆನ್ನಾಗಿ ಬೆಳೆದ ಕಮಲದಂತಿದೆ ನಿನ್ನ ಕಣ್ಣ ನೋಟ. 
ಅದನ್ನು ಮರೆ ಪಣಡುತ್ತ ನಮ್ಮನ್ನು ಸಾಯಿಸುವ ನಿನಗೆ ಸ್ತ್ರೀಹತ್ಯಾ ದೋಷ 


೦ 
ಆದ. ಹ ಅದು Weep (ಆಸಾಧು ಜಾತ ಸತ್ಸರಸಿಜೋದರ 
ಶ್ರೀಮುಷಾ a ತ್‌ಟಾಬ ಮೆ 


[©] 
ಚ 
[CR 
ಚ 
(ಕ 
CL 
ತ್ರ 
CL 
ಗ 
C 
[CR 
CL 
ತ 
tu 
೬ 


ಕ ಛ ೆ 
ತೀತಿ ಶರತ್‌ ಉದ್ದ ತೆ ಆಶಯೋ ಯಸ್ಯ ತಸ್ಮಿನ್‌ ಸತಿ, ಶರತ್‌ ಮಂಡವದಾಚರತ್‌ 


ತ್ರ ಕಣ [el 
ಉದಂ ಸಮುದ್ದೊ ಸಿದಕಂ ತತ್ರಾಶೇತೇ ಯಃ ಸ ತಸ್ಮಿನ್‌, ನಿಘ್ನತಃ ಅಧೀನಾಃ ಏತಾ 
ಮದ್ವಿಷಯಾ ಭವ ತ್ವಿತ್ಕಾಶಾಸ್ತೆ ಸ್ತೇ) ಇ ನ್ನು 


ವಾ ಕಿ 
ಆ 
[©] 
tL 
ಡಿ 
| 
U 
೪ 
4 
2 
ತ 
ತ 
(6). 
9 
ತ 
[3 


ದಿಲ್ಲವೆ? ಹಿಂದೆ ವರ 'ಕೊಡುತ್ತಿದ ವನೆ | 


[oes 
ಎ ೬ 
ಅಭಿಲಾಷೆಗಳನ್ನು ಹಾಳುಮಾಡುವವನೆ! (ವರಂ ;ತೀತಿ ವರದಃ) ಯಾವುದರ 
ಅಭಿಲಾಷೆಯೂ ಇಲ್ಲದವನೆ!- (ನೇಹ) ಉತ್ತಮ ಆನಂದ ಉಳ್ಳವನೆ!- (ಸುರತ) 


ಹೀಗೆ ನಮ್ಮನ್ನು ಕಾಡಿನಲ್ಲಿ ಬಿಟ್ಟಮೇಲೆ (ಅಥ) ನಿನಗೆ ನಮ್ಮನ್ನು ಕೊಂದ ದೋಷ 
ಸ ಕ್ಷಣೆಗಾಗಿ ಅವತರಿಸಿದವನೆ (ಸಾಧು 
ಜಾತ) ಸಾಧುವಾದ ನಂದಗೋಪನ ಮಗನೆ_(ಸಾದುಜಾತ) ನಿನ್ನ ತಂದೆ ಮಾತ್ರ 


ನಿನ್ನಂತೆ ಅಲ್ಲ. ಕಮಲವಾಸಿನಿಯಾದ ರಮೆಯನ್ನು ನಮ್ಮಲ್ಲಿ ಹಿಂದೆ ನೋಡುತ್ತಿದ್ದ 
ಆ ನಿನ್ನ ನೋಟವನ್ನು ಈಗ ಮರೆಮಾಡಿದರೆ.. (ಸತ್‌ಸರಸಿಜೋದರ ಶ್ರೀಮಷಾ 
ದೃಶಾ) ಹಿಂದೆ ನಮಗೆ ದಂತಕ್ಷತ ಉಂಟುಮಾಡುತ್ತಿವ್ದ ನಿನಗೆ- (ರದನಿಘ್ನತಃ ತೇ) 


ಇದು ವಧೆಯಂತೆಯೆ ಅಲ್ಲವೆ? (ವಧಃ ವಕಿಂನ?) 


ನಿಷಜಲಾಶಯಾದ" ವ್ಯಾಲರಾಕ್ಷಸಾದ' 
ವರ್ಷವಾರುತಾದ" ನೈದ್ಯುತಾನಲಾತ* | 
ವೃಷಮಯಾದ್‌ ಭ ಸಾದ್‌ ನಿಕ್ವತೋನಖಾದ್‌ 
ವೃಷಭ ತೇ ನಯೆಂ ರಕ್ಷಿತಾ ಮುಹುಃ ॥॥ Il ೪॥ 


ಪುರುಷೋತ್ತಮ... (ವೃಷಭ!) ಎತ್ತಿನ ರೂಪಧರಿಸಿದ ಇಂದ್ರನಿಗೂ ವಾಯು 


ಆ 


ವಿಗೂ ಸುಖ ನೀಡುವವನೆ- (ವೃಷಭ -ತೇ!) ವಿಷಮಯವಾದ ಯಮುನೆಯು. 


ಲ 


4 ಶ್ರೀ ಗೋಪೀ ಗೀತ 


ಮಡುವಿನಿಂದಲೂ, ಕ್ರೂರ ರಾಕ್ಷಸನಾದ ತೃಣಾವರ್ಶನಿಂದಲೂ, ವಿಷವನ್ನು 
ಯಮುನೆಯ ಮಡುವಿನಲ್ಲಿ ತುಂಬಿದ ಕಾಲಿಯಸರ್ಪ ಮತ್ತು ಬಕಾಸುರರಿಂದಲೂ, 
ಮಳೆ ಗಾಳಿಗಳಿಂದಲೂ, ಸಿಡಿಲಿನ ಬೆಂಕಿಯಿಂದಲೂ, ವತ್ಸಾಸುರ ಮತ್ತು ಮಯಪುತ್ರ 
ವ್ಯೋಮಾಸುರರ ಭಯದಿಂದಲೂ, ಎಲ್ಲೆಡೆ ಹಬ್ಬಿದ ಕಾಳ್ಗಿ ಚ್ಚಿನಿಂದಲೂ, ಬಾರಿ 
ಬಾರಿಗೂ ನಾವು ನಿನ್ನಿಂದ ರಕ್ಷಿತರಾದವರು. ಆದ್ದರಿಂದ ಈಗಲೂ ನೀನು ನಮ್ಮನ್ನು 
ರಕ್ಷಿಸಬೇಕು. 


ಸ ಖಲು ಗೋಪಿಕಾನಂದನೋ ಭವಾನ್‌ 
ಅ ಖಿಲದೇಹಿನಾಮಂತರಾತ್ಮದೃಕ್‌ | 
ವಿಖನಸಾರ್ಜಿತೋ ವಿಶ್ವಗುಪ್ತಯೇ 


ಸಖ ಉದೇಯಿವಾನ್‌ ಸಾತ್ಮತಾಂ ಕುಲೇ॥ Il ೫H 


ಸಖನೆ, ನೀನು ಗೋಪಿಯ ಮಗನಲ್ಲ. ಗೋಪಿಯರಿಗೆ ಈಗ ಆನಂದ ಕೊಡರಿ 
ತ್ತಲೂ ಇಲ್ಲ. ಎಲ್ಲ ದೇಹಿಗಳ ಅಂತರಾತ್ಮನಾಗಿ ನೋಡುತ್ತಿರುವವ ನೀನು, ಬ್ರಹ್ಮ 
ನಿಂದ ಪ್ರಾರ್ಥಿತನಾಗಿ ಜಗದ್ರಕ್ಷಣೆಗಾಗಿ ಯಾದವ ಕುಲದಲ್ಲಿ ಉದಿಸಿದವನು, ಗೋಪಿಯ 
ಮಗನೆನಿಸಿದ ನೀನೆ. "ನನ್ನನ್ನು ಕಂಡ ಜ್ಞಾನಿಯೆ, ನೀನು ಸಂಸಾರವನ್ನು ದಾಟಾ' - 
(ಹೇ ಆತ್ಮದೃಕ್‌ ! ತ್ವಂ ಭವಾನ್‌ ತರ) ಎನ್ನುತ್ತ ಜಗತ್ತನ್ನೇ ರಕ್ಷಿಸುವುದಕ್ಕಾಗಿ ನೀನು 
ಯಾದವ ಕುಲದಲ್ಲಿ ಉದಿಸಿದಿ. 


ವಿರಚಿತಾಭಖಯೆಂ ವೃಷ್ಟಿವರ್ಯ ತೇ 

ಶರಣನೀಯ: ಷಾಂ ಸಂಸ್ಕೃತೇರ್ಭಯಾತ್‌ | 
ಕರಸರೋರುಹಂ ಕಾಂತ ಕಾಮದಂ 

ಶಿರಸಿ ಧೇಹಿ ನಃ ಶ್ರೀಕಂಗ್ರಹನು* ॥ ॥ ೬॥ 


ಯದುಶ್ರೇಷ್ಮನೆ, ಮನೋಹರನೆ, ಪತಿಯೆ, ನಿನ್ನ ಒಡನಾಟವೆಂಬ ಸಂಸಾರನನ್ನು 
ಹೊಂದುವ ಉದ್ದೇಶದಿಂದಲೂ, ಇತರ ಭಯದಿಂದಲೂ ನಿನ್ನನ್ನು ಶರಣು ಹೊಂದಿದ 
ವರಿಗೆ' ನಿನ್ನ ಕರಕಮಲವು ಅಭಯ ನೀಡುತ್ತದೆ; ಅಭೀಷ್ಟಗಳನ್ನು ಪೂರೈಸುತ್ತದೆ, 
ಕಾಮವನ್ನು ಅಳಿಸುತ್ತದೆ. ಶ್ರೀದೇವಿಯ ಪಾಣಿಗ್ರಹಣ ಮಾಡಿದ ಅದು ಹಿಂದೆ 


ನಮಗೆ ಸಂಪತ್ಯರವಾಗಿತ್ತು, ಈಗ ವಿಷಕರವಾಗಿದೆ. (ಶ್ರೀ= ಶ್ರೀದೇವಿ, ಸಂಪತ್ತು, 
ವಿಷ) ಅದನ್ನು ನಮ್ಮ ತಲೆಯ ಮೇಲಿಡು. 


ಶ್ರೀ ಗೋಪೀ ಗೀತ 5 


ಪ್ರಣತದೇಹಿನಾಂ ಸಾಪಕರ್ಶನಂ 
ತೃಣಚರಾನುಗಂ ಶಿ ಶ್ರ್ರೀನಿಕೇತನವರ್‌ | 
ಸಣಿಸಣಾರ್ಪಿತಂ ತೇ ಪದಾಂಬುಜಂ 
ಕೃಣು ಕುಚೇಷು ನಃ ಕೃಂಧಿ ಹೃಚ ಕೈಯೆಮ್‌ Ile 1 


ಹಿಂದೆ ನಿನ ಸ ಪಾದಕಮಲವು ನ ನಮಸ್ಕಾ ರ ಮಾಡಿದವರ ಪಾಪ ಪರಿಹರಿಸುತ್ತಿ ತ್ತು. 


ಹುಲ್ಲು ಮೇಯುವ ಪಶುಗಳ ಹಿಂದೆಹಿಂದೆ ಹಡ ತ್ತು. ಶೋಭೆಗೂ ಲಕ್ಷ್ಮಿಗೂ 


ಆವಾಸಸ್ಥಾನವಾಗಿತ್ತು ಶೇಷನಾಗ ಹಾಗೂ ಕಾಳಿಯ ನಾಗರ ಹೆಡೆಯನ್ನು 
ತುಳಿದಿತ್ತು. ಅದನ್ನು ಈಗ ನಮ್ಮ ಸ್ತನಗಳ ಮೇಲಿರಿಸು, ಹಾವಿನ ಹೆಡೆಯೂ 
ನಮ್ಮ ಸ್ತನಗಳೂ ಅಸಂಗನಾದ ನಿನ 


ನಗೆ ಸಮಾನವೆ. ಆದರೆ ಪ್ಲೇರೆ ಬಿಡುವ 
ಸ್ವಭಾವದ ಹಾವಿನ ಸಂಗವಿರುವುದರಿಂದ ನಮ್ಮ ಸ್ತನವಸ್ತ್ರಗಳನ್ನು ತೆಗೆದು ನಮ್ಮ 
ಕಾಮಬಾಧೆಯನ್ನು ನೀನು ಪರಿಹರಿಸಬೇಕು. ಅಷ್ಟ ಸ್ತನಗಳಿಗೆ ಹೂಬಾಣ 
ಎಸೆಯುವ ಅಪರಾಧ ಮಾಡಿರುವ ಮನ ಒಥನನ್ನು ನೀನು ಭಂಗಪಡಿಸಬೇಕು. (ಯಃ 
ನಃ ಕುಚೇಷುನಃ ತಂ ಹ ಹೃಚ್ಛೆಯಂ ಕ ೈಂಧಿ) 


ಮಧುರಯೊ ಗಿರಾ ವಲ್ಗು ವಾಕ್ಯಯಾ 
ಬುಧನುನೋಜ್ಞ ಯೂ ಫುಷ ಸೈರೇಕ್ಷಣ | 
ವಿಧಿಕರೀರಿಮಾ ವೀರ ಕೃತೀ 
ರಧರಸೀದಧುನಾಂಂಪಾ ಸ್ಯಾಯೆಯಸ್ವ ನಃ ॥ ell 


ಕಮಲದಂಥ ಕಣ್ಣು ಳ್ಳವನೆ, ವಿಶಾಲ ಕಣ್ಣು ಳೃವನೆ, ಸಾವಿರ ಕಣ್ಣು ಳೃವನೆ, 
ತುಂಬ ಜ್ಞಾ ನನ ಉಳ್ಳ | ವಸೆ (ಪುಷ್ಕರ-ಕಮಲ, ಪುಷ್ಕಳ. ಈಕ್ಷಣ-ಕಣ್ಣು, ಜಾ ನನ), 
ವೀರನೆ, ನಿನ್ನ ಮಾತು ಮಧುರ. ಅದರಲ್ಲಿ ಪ್ರತಿವಾಕ ಹವೂ ಮನೋಹರ. 
ನಮಗೆ ಮಾತ ಶ್ರವಲ್ಲ, ವಿದಾ ್ವಿಂಸರಿಗೂ ಮನೋಜ ಸ್ಲವಾದುದು. ಅದರಿಂದ ನಾವು 
ನಿನ್ನ ದಾಸಿಯರಾದೆವು. ನಿನ್ನನ್ನು ಮೋಹಿಸಿದೆವು. ನಿನ್ನ ಅಧರರಸದ ಮದ (ದಿಂದ 
ನಮ ನ್ನು ಆಪಾ ಯನಗೊಳಸು. ಎಲೆ, ಮುರಲಿಯೆ, ಬ್ರಹ್ಮಾಂಡದ ಆಧಿಷ್ಮಾತ್ತಿ 
ಯಾದ ಮಹಾಲಕ್ಷ್ಮಿ ಯೆ ಸರ್ವಸ್ವವಾಗಿ ಉಳ್ಳ ನೀನು (ವಿಧಿ ಕರೀರಿ ಮಾ) ನಿನ್ನ 
ದನಿಯಿಂದ ನಮ ನ್ನು ಆಪಾ ಯನಗೊ ಇಳಿಸು (ಆಪ್ಮಾಯ, ಯಃ ಸ್ವನಃ ತೇನ). 


ತನ ಕಥಾಮೃ ತಂ ತಪ ಕ್ರಜೀವನಂ 
ಕವಿಭಿರೀಡಿತಂ pe ್ಮಷಾಪಹಮ್‌ | 
ಶ್ರವಣಮುಂಗಲಂ ಶಿ ಶ್ರೀ ಮುದಾತತಂ 


ಭುವಿ ಗ ಡೆ ತೇ ಭೂರಿದಾ ಜನಾಃ Wel 


ಸಕಲ ಪುರುಷಾರ್ಥಪ್ರದನೆ, - (ಭೂರಿದ!) ಸಂಸಾರತಾಪದಿಂದ ಬೇಯು 
ವವರನ್ನು ಚೇತರಿಸಿಕೊಳ್ಳುವಂತೆ ಮಾಡುವಂಥ, ಕವಿಗಳು ಹಾಡುವಂಥ, ಪಾವ. 
ಪರಿಹಾರಕವಾದ, ಶ್ರವಣ ಮಾಡಿದರೆ ಮಂಗಳ ಉಂಟುಮಾಡುವ, ಸಮೃದ್ಧಿಯಾಗಿ 
ಲೋಕದಲ್ಲಿಲ್ಲ ಹರಡಿದ ನಿನ್ನ ಕಥಾಮೃತವನ್ನು ಹೊಗಳುವವರು ಮಹಾತ್ಮರು, 
ಅಥವಾ ಜೀವನ್ಮುಕ್ತರು (ಅಜನಾಃ) ಅಂಥ ನಿನ್ನ ಕಥಾಮೃತವನ್ನು ಪಾನ 
ಮಾಡುತ್ತಿರುವುದರಿಂದಲೆ ನಾವಿನ್ನೂ ಬದುಕಿದ್ದೇವೆ ಎಂದು ತಿಳಿ, 
ಪ್ರಹಸಿತಂ ಪ್ರಿಯೆ ಪ್ರೇಮವೀಕ್ಷಣಂ 

ವಿಹರಣಂಚತೇ ಧ್ಯಾನಮುಂಗಲಮ್‌ I 
ರಹಸಿ ಸಂವಿಜೋ ಯಾ ಹೃದಿಸ್ಪೃಶಃ 

ಕುಹಕ ನೋ ನುನಃ ಶೋಭಯಂತಿ ಹಿ | ೧೦॥ 


ಪ್ರಿಯ, ಧೂರ್ತ, (ಕುಹಕ - ಪ್ರಣಯಕೋಪದ ಮಾತು. ವಸ್ತುತಃ 
ನೋ ಕುಹಕ! ಮೋಸ ಮಾಡದವನೆ !) ನೆನೆದ ಮಾತ್ರಕ್ಕೆ ಮಂಗಳ ಉಂಟು 
ಮಾಡುವ ನಿನ್ನ ನಗು, ಪ್ರೇಮದ ನೋಟ, ವಿಹಾರ, ಹೃದಯಸ್ಪರ್ಶಿಯಾದ ರಹಸ್ಯ 


ಮಾತುಗಳು ಇವೆಲ್ಲ ನಮ್ಮ ಮನಸ್ಸನ್ನು ಕ್ಷೋಭೆಗೊಳಿಸುತ್ತವೆ. ಆದ್ದರಿಂದ ನೀನು 
ಅಧರಾಮೃತದಿಂದ ನಮ್ಮನ್ನು ಆಪ್ಯಾಯನಗೊಳಿಸಬೇಕು. 


ಚಲಸಿ ಯದ" ವ್ರಜಾಚ್ಚಾರಯೆನ್‌" ಪಶೂನ್‌ 
ನಲಿನಸುಂದರಂ ನಾಥ ತೇ ಪದಮ್‌ | 
ತೃಣಶಿಲಾಂಕುರೈಃ ಸೀದತೀತಿ ನಃ 
ಕಲಿಲತಾಂ ನುನಃ ಕಾಂತ ಗಚ್ಛತಿ ॥ ೧೧॥ 


ನಾಥ, ನೀನು ಭಗವಂತನೆಂದು ನಾವು ಅರಿತಿದ್ದರೂ ಪ್ರೇಮದಿಂದ ಹುಚ್ಚಾದ 
ನಮ್ಮ ಮನಸ್ಸು ಕ್ಷೋಭೆ ಹೊಂದುತ್ತಿದೆ. ಏಕೆಂದರೆ ಧೂರ್ತನಲ್ಲದಿದ್ದರೂ ನೀನು 
ಹಾಗೇ ನಟಿಸುವಿ. ಗೋಕುಲದಿಂದ ನೀನು ಆಕಳು ಮೇಯಿಸುತ್ತಾ ಹೋಗುವಾಗ 
ಕಮಲದಂಥ ನಿನ್ನ ಸುಂದರ ಕೋಮಲಪಾದವು ಹುಲ್ಲು ಕಲ್ಲುಚೂರುಗಳಿಂದ 
ನು ಸಂಬಂಧ ಎನ್ನುವಿಯಾ? ಕಾಂತ, ನೀನು ನಮ್ಮ ಪತಿಯಾಗಿರುವಿ, 
ನಾನೇನು ನಿಮಗೆ ದುಃಖ ಉಂಟುಮಾಡಿದೆ ಎನ್ನುವಿಯಾ? ಪಶುಗಳಂತೆ ನಮ್ಮನ್ನು 
ಕಾಡಿಂದ ಕಾಡಿಗೆ ನಡೆಸಿ ಈಗ ನಮ್ಮ ಗುಂಪಿನಿಂದ ದೂರ ಹೋಗುವಿ! ನಮ್ಮ 
ಸುಖವನ್ನು ಹುಳು ಮಾಡುವವನೆ! (ಕ. ಅಂತ) ಇದು ನನ್ನ ಸ್ವಭಾವವಲ್ಲವೆ 
ಅನ್ನಬೇಡ. ಎಲ್ಲರಿಗೂ ಸ್ವರೂಪಸುಖ ಕೊಡುವವನು ನೀನು (ಕ ಅಂತ) 


7 
ಶ್ರೀ ಗೋಪೀ ಗೀತ 
ನೀನು ಹೊರಟುಹೆ ಸದೆ ಎಂದು ನಮ್ಮ 


ಕಲ್ಲಿನಂಥ ಮನಸ್ಸಿನವನೆ! (ಮನಃಕಾಂತ! 8 
೦ದಲೆ ಸುಮ್ಮ ೈನಾಗುವೆವೆಂದುಕೊಳ್ಳಬೇಡ. 


) 

` ಗುಂಪು ಖೇದಗೊಂಡಿದೆ. ನಾವು ಇಷ್ಟರಿಂ 
ನಮ್ಮ ಮನಸ್ಸು ಕಲಿವೃಕ್ಷ ಮಾಧವೀ `ಲತೆಗಳನ್ನು (ಕಲಿಲತಾಂ) ನಿನ್ನ 
ಆಶ್ರಯಿಸುತ್ತಿದೆ. ಮನೋಹ 
ಹಸುಗಳನ್ನು ಮೇಯಿಸುತ್ತ 


ದ 


ಘೆ id ೬೦. ಕಲತ ಗರು 
ಸುಂದರವಾಗಿಯೇ ಇರುತ್ತದೆ ! ನಮ್ಮ ಪಾದಗಳು ಮಾತ್ರ ಹುದು ಕಲ್ಲುಚೂರು 
ಕ ಕೆ ಎನೆ / ಎರಗಿ ದರಿಂದಲೆ 
ಗಳಿಂದ ಗಾಯಗೊಳ್ಳುತ್ತವೆ. ಆದರೂ ನೀನು ಕಳವಳ ಹೆಓಂದುವುದಿಲ್ಲ. ಆದ್ದರಿಂದಲೆ 
ಬಗಕೆ ಇಡ 
ನು” ` ಧೂರ್ತ .. ನಿನೆ ಡನ ನ್ಮ ಮುನಿಸ್ಸು ಕಲಹವಾಡಬಯಸುತ್ತದೆ 
ತ ಸಷ ಸ ಎದವನ 
(ಕಲಿಲತಾಂ ಗಚ್ಛತಿ). ಅದಕ್ಕಾಗಿಯೇ ನನ್ನ ಮನಸ್ಸು ನಿನ್ನ ಪಾದವನ್ನು 


ರಸುತ್ತಿದೆ. (ಮಮ ಮನಃ ತೇ ಪದಂ ನಾಥತೇ). 


Ke ಎಜೆ ಂ 
(ಇಲ್ಲಿ ಅನುಪ್ರಾಸ ಬೇಕೆಂಬ ಆಗ್ರಹವಿರುವುದಾದರೆ *ಶಿಲ ತೃಣಾಂಕುರೈಃ' 


[=e] 
ಎಂದು ಪಾಠವಿಟ್ಟು ಕೊಳ್ಳ ಬಹುದು. ಶಿಲೆಯಿಂದ ಸಹಿತವಾದ ತೃಣಾಂಕುರ 


ದಿನಪರಿಕ್ಷಯೇ ನೀಲಕುಂತಲೈ- 
ರ್ವನರುಹಾನನಂ ಬಿಭ್ರದಾನೃತನಶ್‌ | 
ವನರಜನ್ನಲಂ ದಶ: ಯನ್‌ ಮುಹು- 
ರ್ಮನಸಿ ನಃ ಸ್ಮರಂ ನೀರ ಯೆ.ಚೈಸಿ Wl ೧೨॥ 


ವೀರನೆ, ಸಾಯಂಕಾಲ ನೀನು ಕಾಡಿನಿಂದ ಬರುವಾಗ ಅಲ್ಲಿಯ ಗೋಧೂಳಿ 
ಯಿಂದ ಮುಚ್ಚಿದ ಕಪ್ಪು ಮುಂಗುರುಳ ಮುಖಕಮಲ ಹೊತ್ತು ನಮಗೆ 
ತೋರುವಿ. ಅದನ್ನು ನೆನೆದಾಗಲೆಲ್ಲ ನಮ್ಮ ಮನಸ್ಸಿನಲ್ಲಿ ಕಾಮಬಾಧೆ ಉಂಟಾಗು 
ತ್ತದೆ. `ನಿನ್ನ ಮುಂಗುರುಳಿಗೆ "ಕುಂತಲ' ಎಂಬ ಹೆಸರು ಸರಿಯಾಗಿದೆ. ಏಕೆಂದರೆ 
ಅವು ಈ ವಿರಹಕಾಲದಲ್ಲಿ ನಮಗೆ ಕುಂತಾಯುಧ ಹಿಡಿದ ಕ್ರೂರಜನರಂತೆ 
ಕಾಣುತ್ತವೆ. 


ಪ್ರಣತಕಾಮದಂ ಪದ್ಮಜಾರ್ಚಿತಂ 
ಧರಣಿ ಮುಂಡನಂ ಧೈೇಯಮಾಸದಿ | 
ಚರಣರಂಕಜಂ ಶಂತರುಂಚತೇ 
ರಮಣ ನಃಕ್ತನೇಸ್ಟರ್ಸಯಾಧಿಹನ್‌ ॥ ೧೩॥ 


ಮನಸ್ಸಿನ ದುಃಖ ಕಳೆವವನೆ, ಪ್ರಿಯಕರನೆ, ಬ್ರಹ್ಮನಿಂದ ಪೂಜಿತವೂ, 
ಭೂಮಿಗೆ ಅಲಂಕಾರವೂ, ಸ್ಪಷ್ಟವಾಗಿ ಧೂಳಿನಲ್ಲಿ ಮೂಡಿದ ಹೆಜ್ಜೆ ಗಳನ್ನು ಕಂಡಾಗ 


ಬ ಇ 


8 ಶ್ರೀ ಗೋಪೀ ಗೀತ 
ನಮ್ಮ ಧ್ಯಾನಕ್ಕೆ ಗೋಚರವೂ (ಆ ಪದಿ ಧ್ಯೇಯಂ) ಆನಂದಮಯವೂ ಆದ ನಿನ್ನ 
ಪಾದಕಮಲವನ್ನು ನಮ್ಮ ಸ್ತನಗಳಲ್ಲಿ ಇಡು. 


(ಈ ಬೇಡಿಕೆ ಹಿಂದೊಮ್ಮೆ ಬಂದಿದೆ. ಆದರೆ ಅದು ಓಬ್ಬಳದು, ಇದ್ದು 
ಇನ್ನೊಬ್ಬಳದು. ಅಥವಾ ಒಬ್ಬಳೆ ಆದರದಿಂದ ಎರಡು ಬಾರಿ ಬೇಡಿದ್ದಾಳೆ, 
ಅಥವಾ ಹಿಂದೆ ಜ್ಞಾನಮಯವೆಂದೂ ಈಗ ಆನಂದಮಯವೆಂದೂ ಪಾದವನ್ನು 
ಹೊಗಳಿದೆ. ಅಥವಾ ಸ್ತನ ಎಂದರೆ ಶಬ್ದ. ನಿನ್ನ ಪಾದವನ್ನು ನಮ್ಮ ಶಬ್ಧ ಗಳಲ್ಲಿಡು 
ಆಂದರೆ ನಮ್ಮ ಮಾತೆಲ್ಲ ನಿನ್ನ ಸ್ತುತಿಯಾಗುವಂತೆ ಮಾಡೆಂದು ಬೇಡುತ್ತಿದ್ದಾಳಿ.) 


ಸುರತವರ್ಧನಂ ಶೋಕನಾತನಂ 

ಸ್ಮರಿತವೇಣುನಾ ಸುಷ್ಮು ಚುಂಬಿತಮ್‌ | 
ಇತರರಾಗವಿಸ್ಮಾರಣಂನೈಣಾಂ 

ವಿತರ ವೀರ ನಸ್ತೇಂದರಾಮೃತಮ್‌ | ೧೪ ॥ 


ವೀರ, ನಿನ್ನ ಅಧರಾಮೃತವನ್ನು ನಮಗೆ ನೀಡು. ಅದು ಸುರತಕ್ರೀಡೆಯನ್ನು 
ಹೆಚ್ಚಿಸುವುದು. ಶೋಕವನ್ನು ಕಳೆಯುವುದು. ಧ್ವನಿಮಾಡುವ ಕೊಳಲು ಅದನ್ನು 
ಚೆನ್ನಾಗಿ ಚುಂಬಿಸುವುದು. ನೋಡುವ ಮನುಷ್ಯರಿಗೆ :'ಅವಠ ಬೇರೆ ಎಲ್ಲ 
ಅಭಿಲಾಷೆಗಳನ್ನು ಮರೆಸುವುದು. ನೋಡುವವರಿಗೇ ಹೀಗೆಂದಮೇಲೆ ಅನುಭವಿಸು 
ವವರಿಗೆ? 


ಅಟತಿ ಯದೌಭವಾನಸ್ನಿ ಕಾನನಂ 

ತ್ರುಟಿಯುಗಾಯತೇ ತ್ವಾಮಪಶ್ಯತಾಮ್‌ 1 
ಕುಟಲಕುಂತಲಂ ಶ್ರೀಮುಖಂ ಚ ತೇ 

ಜಡವದೀಕ್ಷತಾಂ ಪಕ್ಷ್ಮನುದೌದೃಶಾಮ್‌ ॥.೧೫.॥ 


ನೀನು ಹಗಲಲ್ಲಿ ಕಾಡಿನಲ್ಲಿ ಸಂಚರಿಸುತ್ತಿದ್ದರೆ ನಮಗೆ ನಿನ್ನನ್ನು ಕಾಣದೆ ಕ್ಷಣವೂ 
ಯುಗವಾಗುತ್ತದೆ. ನಿನ್ನ ವಕ್ರವಾದ ಮುಂಗುರುಳು ಮತ್ತು ಸುಂದರ ಮುಖ 
ಕಾಣಿಸಿಕೊಂಡೊಡನೆ ಎವೆಯಿಕ್ಕದೆ ನೋಡುವ ನಮ್ಮ ಕಣ್ಣು ಜಡವಸ್ತುವಿನಂತೆ 
ನಿಶ್ಚಲವಾಗುತ್ತದೆ. ರೆಪ್ಪೆಗಳಿಗೆ ನೋವಾಗುತ್ತದೆ. (ಪಕ್ಷ್ಯಕೃತ್‌ ಎಂಬ ಪಾಠದಲ್ಲಿ 
ಎವೆಯಿಕ್ಕಲೊಲ್ಲದ ನಮ್ಮ ಕಣ್ಣಿಗೆ ರೆಪ್ಪೆಗಳನ್ನು ಮೂರ್ಬನಂತೆ ಬ್ರಹ್ಮನೇಕೆ 
ಸೃಷ್ಟಿಸಿದರೊ ಎಂದೆನಿಸುತ್ತದೆ ಎಂದರ್ಥ.) ನೀನು ಹಗಲಲ್ಲಿ ಸಂಚರಿಸುವಾಗ 
ನಾಯಕನಾದ ನಿನ್ನನ್ನು ಯಾವ ಹೆಣ್ಣು ಹಿಂಬಾಲಿಸದಿರುತ್ತಾಳೆ ? (ಯದ್‌ 
ಭವಾನ್‌ ಅಸ್ನಿ ಅಟತಿ ತದಾ ನಂತ್ವಾಕಾನ ಆಮ?) ಯಾವ ಹೆಣ್ಣು ನಿನ್ನನ್ನು 
ಹಿಂಬಾಲಿಸದೆ ಒಂದು ಕ್ಷಣವನ್ನು ಯುಗದಂತೆ ಕಳೆಯುತ್ತ ಬದುಕುತ್ತಾಳೆ ? 
ಹಾ ತ್ರುಟಿಯುಗಾ ಪಶ್ಯತಾಂ ಅಯತೇ ಸಾಕಾ ಇತಿ ಪಶ್ಯ) ನಿನ್ನನ್ನು 


ಶ್ರೀ ಗೋಪೀ ಗೀತ 9 


ನೋಡುವವರ ಕಣ್ಣುಗಳಿಗೆ ಯುಗವೇ ಎರಡು ಕ್ಷಣದಂತಾಗುತ್ತದೆ. ಪಂಡಿತರಿಗಾಗು 
ವಂತೆ. (ಈಕ್ಷತಾಂ ದೃಶಾಂ ಯುಗಂ ಆಜಡವತ್‌ ತ್ರುಟಿಯುಗಾಯತೇ.) 


4 ಪ "ತ್ರುಟಿಯುಗಾಯತೇೇ' ಎಂಬಲ್ಲಿ "ತ್ರುಟಿ' ಶಬ್ದದ ವಿಭಕ್ತಿಲೋಪ 
ೇಳಬೇಕಾಗಿಲ್ಲ. "ತ್ರುಟಿರ್ಯುಗಾಯತೇ' ಎಂದು ಛಂದೋಭಂಗವೂ ಬೇಕಾಗಿಲ್ಲ. 


ತುಟಿ ಶಬ್ದವನ್ನು ನಪುಂಸಕಲಿಂಗದಲ್ಲಿಟ್ಟುಕೊಂಡರೆ ಹಿಂದಿನ ಅಥ 
ಯಾವ ತೊಂದರೆ ಇಲ್ಲ.) 


ಪತಿಸುತಾನ್ವಯೆಭ್ರಾತ್ಮಬಾಂಧನಾನೌ- 
ಅತಿವಿಲಂಘ್ಯ ತೇ ಹ್ಯಚ್ಯುತಾಗತಾಃ | 
ಗೆತಿನಿದಸ್ತವೋದ್ಗೀತಮೋಹಿತಾಃ 


ಕಿತವ ಯೋಷಿತಃ ಕಸ್ಕ್ಯಜೇನ್ನಿಶಿ ॥ ox 


ವಂಚಕ, ಅಚ್ಯುತ ನಿನ್ನನ್ನು ನಂಬಿ ಪತಿ ಸುತರು ಸೋದರರು ಬಂಧುಬಾಂಧ 


ವರನ್ನೆಲ್ಲ ಬಿಟ್ಟು ಬಂದಿದ್ದೇವೆ. ನಮ್ಮನ್ನು ಮರುಳು ಮಾಡುವ ಬಗೆಯನ್ನು ಬಲ್ಲ 
ನಿನ್ನ ಉತ್ತಮ ಗಾನವನ್ನು ಕೇಳಿ ಮೋಹಿತರಾಗಿ ಬಂದೆವು. ರಾತ್ರಿಯಲ್ಲಿ ಸ್ತ್ರೀಯರನ್ನು 


ಹೀಗೆ ನಿನ್ನಂತೆ ಇನ್ನಾ ರು ಬಿಟ್ಮು ಿಹೋದಾರು ? 


ರಹಸಿ ಸಂವಿದಂ ಹೃಚ್ಛೆಯೋದಯೆಂ 
ಪ್ರಹಸಿತಾನನಂ ಪ್ರೇನುನೀಕ್ಷಣಮ್‌ | 
ಬೃಹದುರಃ ಶ್ರಿಯೋ ಧಾಮ ವೀಶ್ಚ ತೇ 
ಮುಹುರತಿಸ್ಪೃಹಾ ಮುಹ್ಯತೇ ಮನಃ ॥ ೧೭॥ 
ಕೇಳಿ, ಬಯಕೆಯನ್ನು ಹೆಚ್ಚಿಸುವ ನಿನ್ನ 
ಟವನ್ನೂ ಲಕ್ಷ್ಮೀದೇವಿಯ ಮನೆ ಎನಿಸಿರುವ 
ನಿನ್ನ ವಿಶಾಲ ಎದೆಯನ್ನೂ ನೋಡಿ ನಮ್ಮ ಮನಸ್ಸು ತಡೆಯಲಾಗದ ಬಯಕೆಯಿಂದ 
ಹುಚ್ಚಾಗುತ್ತಿದೆ. ಯಾವ ಬಯಕೆಯೂ ಇಲ್ಲದವನೇ - (ಅತಿಸ್ತೃಹ!) ನಮ್ಮ 
ಮನಸ್ಸು ಬಹಳ ಹುಚ್ಚಾಗುತ್ತಿದೆ--(ಮನಃ ಆಮುಹ್ಯತೇ). ("ಬ ಹದುರಃಶ್ರಿಯೋ 
ವೀರ ವೀಕ್ಷ್ಯ ತೇ' ಎಂಬ ಪಾಠದಲ್ಲಿ "ವಿಶಾಲವಾದ ಎದೆಯಲ್ಲಿರುವ ಶ್ರೀದೇವಿ 
ಯವರನ್ನು ನೋಡಿ' ಎನ್ನುವಾಗ ಶ್ರೀದೇವಿ ಒಬ್ಬಳೆ ಆಗಿದ್ದರೂ ಸವತಿಯರ 


ಕಣ್ಣಿಗೆ ಅನೇಕಳಾಗಿ ಕಾಣಬಹುದು.) 


ನಿನ್ನ ರಹಸ್ಯಮಾತುಗಳನ್ನು 
ಷಗುಮೊಗವನ್ನೂ ಪ್ರೇಮದ ನೋ 


OO 


10 ಶ್ರೀ ಗೋಪೀ ಗೀತ 


ವ್ರ ಜನನೌಕಸಾಂ ನ್ಯ ಕ್ರಿರಂಗ ತೆ 
ವೃ ಜಿನಹಂತ್ರ $೮೦ ವಿಶ್ವ ಮಂಗಲಂ | ) 

ಭಜ ತುನಾಕ್ಸ ನ್ನ ಸೃ Ko ನಾಂ | 
ಕೃಜನಹೃದ್ರುಜಾಂ ಯನ್ಸಿಸೂದನ 3 ॥ ೧೮ ॥ 


ಬಾಂಧವನಾದ ಕೃಷ್ಣನೆ, ಗೋಕುಲವಾಸಿಗಳಿಗೂ ವನವಾಸಿಗಳಿಗೂ, ನಿನ್ನ 
ಅವತಾರವು ಪಾಪಪರಿಹ: ತ ನಿನ್ನನ್ನು ಪ್ರೀತಿಸಿರುವ ನಮ್ಮ ಮನಸ್ಸಿನ ದುಃಖ 
ೇ« ಮಂಗಳಕರವಾದ ನಿನ್ನ ರೂಪವನ್ನು 


ವ ಹತ್ತೆ 
ಕ್ಕ 


ಗಳನ್ನು ಪರಿಹರಿಸಬಲ್ಲ ಮತ್ತು ಲೋಕ 


ಇತಿ ಗೋಪ್ಯ $ ಪ್ರಗಾಖ: ಸಂತ್ಯಃ ಪ ಪ್ರಲಸಂತ್ಯಶ್ನ ಚಿತ್ರಧಾ | 
ರುರುದುಃ ಸುಸ್ವರಂ ರಾಜನ್‌ ಕೃಷ್ಣದರ್ಶನಲಾಲಸಾಃ Il 
ತಾಸಾಮೂವಿರಭೂಟ್‌ರಿಃ ಸ್ಮಯನೂನಮುಖಾಂಬುಜಃ। | 
ಪೀತಾಂಬರಧರಃ ಸ್ರಗ್ನೀ ಸಾಕ್ಷೂನ್ಮನ್ಮಥನುನ್ಮಥಃ || ' 


ಶುಕಮುನಿಗಳು ಪರೀ ತ್‌ ಹೇಳಿದರು 


ಬಿಕ್ಕುತ್ತ ನಾನಾ ಬಗೆಯ ವಿಲಾಪ ಮಾಡುತ್ತ ಕಣ್ಣೀರಿಟ್ಟರು (ಸ್ವರ ಧ್ವನಿ, 
ಸ್ವರಮಣನಾದ ಹರಿ, ಸ್ವತಂತ್ರನಾದ ಹರಿಯಲ್ಲಿ ರಮಿಸುವ ವಾಯು.) 


ಪೀತಾಂಬರ ವನಮಾಲೆಗಳನ್ನು ಧರಿಸಿ ನಗುವ ಮುಖಕಮಲ ತೋರುತ್ತ 
ಕಣ್ಣಿಗೆ ಕಾಣುವ ಮನ್ಮಥಮನ್ಮಥನಾಗಿ ಮೈದೋರಿದ, ಶ್ರೀಕೃಷ್ಣ. (ಮನ್ಮಥನನ್ನು 
ಮಧಿಸಿದವ ಮನ್ಮಥಮತ್‌, ರುದ್ರ. ಅವನನ್ನು ನಾರಾಯಣಿಯಾಗಿ ಮಥಿಸಿದವ 
ಮನ್ಮಥಮನ್ಮಥ, ಶ್ರೀಹರಿ. ಅಥವಾ ಮನ್ಮಥನಿಗೆ ಮನ, ಓಥತ್ವ ತಂದುಕೊಟ್ಟ ವ, 
ಹರಿ. ಇದರಿಂದ ಹರನನ್ನೇ ಮರುಳು ಮಾಡುವ ಸ್ತ್ರೀರೂಪನು ಗೋಪಿಯರಿಗೆ 
ಮರುಳಾದಾನೆ ? ಮನ್ಮಥನಿಗೆ ಮನ್ಮಥತ್ವ ಕೊಟ್ಟವ ಅವನ ವಶನಾದಾನೆ ಎಂದು 


ಧ್ವನಿತವಾಗುತ್ತದೆ.) 


1 


ಶ್ರೀಕೃಷ್ಣಾರ್ಪಣಮಸ್ತು 


ಶ್ರೀ ವೇಣು ಗೀತ 


ಅಕ್ಷಣೃತಾಂ ಸಲಮಿದಂ ನ ಪರಂ ವಿದಾಮಃ 
ಸಖ್ಯಃ ಪಶೂನನು ನಿನೇಶಯೆತೋರ್ವಯೆಸ್ಕೈಃ | 

ವಕ್ತ್ರಂ ವ್ರಜೇಶಸುತಯೋರನುವೇಣು ಜುಸ್ಮಂ 
ಯೈರ್ಡ್ಸೈರ್ಸಿಪೀತಮನುರಕ್ತ ಕಟಾಕ್ಷಮೋಸ್ಷವಮ್‌ IW ell 


ಗೋಪಿಯರು ಒಬ್ಬರಿಗೊಬ್ಬರು ಹೀಗೆ ಹೇಳಿಕೊಂಡರು 


ಗೆಳತಿಯರೆ, ನಂದಗೋಪನ ಮಕ್ಕಳು ರಾಮಕ್ಕ ಷರು ಸಂಜೆ ಗೋವುಗಳನ್ನು 
ಹಟ್ಟಿಗೆ ಸೇರಿಸಲೆಂದು ಗೆಳೆಯರೊಂದಿಗೆ ಬಂದು ವೇಣುಗಾನ ಮಾಡುತ್ತ ಪ್ರೀತಿಯ 
ಕಡೆಗಣ್ಣ ನೋಟ ಬೀರುತ್ತಿದ್ದರೆ ಅವರ ಮುಖದ ಸೊಬಗನ್ನು ಯಾರಾರು ತಮ್ಮ 
ಕಣ್ಣುಗಳಿಂದ ಕುಡಿದರೊ ಅವರೇ ನಿಜವಾಗಿ ಕಣ್ಮುಳ್ಳವರು, ಮುಕ್ತಾತ್ಮರಿಗೆ 
ಸಮಾನರು. ಅವರಿಗೆ ಆ ಸುಖವೆ ಉತ್ತಮ ಫಲ. ಇನ್ನು ಬೇರೇನಾದರೂ 


ದಂ 


ಇರಬಹುದೆಂದು ನಾವು ಭಾವಿಸುವುದಿಲ್ಲ. 


ಚೂತಪ್ರನಾಲಬರ್ಹಸ್ತಬಕೋತ್ಸಲಾಬ್ಜ- 
ಮಾಲಾನುರಕ್ತ ಪರಿಧಾನವಿಚಿತ್ರವೇಷ್‌ | 
ಮಧ್ಯೇ ವಿಕೀಜತ:ರಲಂ ಪಶುಸಾಲಗೋಷ್ಟ್ಯಾಂ 
ರಂಗೇ ಯಥಾ ನಟವರೌ ಕೃ ಚ ಗಾಯೆಮಾನ್‌ Ws ll 


ಮಾವಿನ ಚಿಗುರು, ನವಿಲಗರಿ, ನೈದಿಲೆ, ತಾವರೆಗಳ ಮಾಲೆಗಳಿಂದ ಯುಕ್ತ, 


ವಾದ ಉಡುಗೆಗಳಿಂದ ಸುಂದರ ವೇಷ ತೊಟ್ಟು ಗೋವಳರ ಗುಂಪಿನ ನಡುವೆ 
ಆಗಾಗ ಹಾಡುತ್ತ ರಂಗಮಂಟಪದಲ್ಲಿ ಅಭಿನಯಿಸುವ ಶ್ರೇಷ್ಠನಟರಂತೆ ವಿರಾಜಮಾನ 


, ರಾದರು, ರಾಮಕೃಷ್ಣರು. 


ಪ್ರಮೀ ವಿಭಕ್ತಿ ಇರುವಾಗ "ಮಧ್ಯೇ? 


("ಪಶುಪಾಲಗೋಷ್ಮಾ 50 ಎಂದು ಸ 
"ಹಕ್ಕಿಗಳ 


ಎಂಬುದು ವ್ಯರ್ಥವೆನಿಸಿದರೆ "ಮಧ್ಯೇವಿ' ಎಂದು ಪದವಿಟ್ಟುಕೊಂಡು 


12 ಶ್ರೀ ವೇಣು ಗೀತ 


ನಡುವೆ' ಎಂದು ಅರ್ಥವಿಟ್ಟುಕೊಂಡರಾಯಿತು. ಆ ಹಕ್ಕಿಗಳು ಸ ಸತಃ ಬಂದಿರಬಹುದು, 
ಇಲ್ಲವೆ ಆಟಕ್ಕಾಗಿ ಗೋವಳರು ಹಿಡಿದುತಂದಿರಬಹುದು.) 


ಗೋಪ್ಯಃ ಕಿಮಾಚರದಯಂ ಕುಕಲಂ ಸ್ಮ ನೇಣು- 
ರ್ನಾನೋ ಸರಾಧರಸುಧಾಸರಸಾಗ್ರ್ಯಗ್ರೇಯಮ್‌ | 

ಭುಂಕ್ತೇ ಸ್ವಯಂ ಯಿದನಶಿಸ್ಟರಸೌಘಮಾರ್ಗೇ 
ಹೃಷ್ಯತ್ತೃಚೋಂಶ್ರು ಮುಮುಚುಸ್ತರವ॥ ಸದರ್ಭಾಃ 1&॥ 


ಗೋಪಿಯರೆ, ಈ ಕೊಳಲು ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿತ್ತೊ ! 
ಮ ಗೀತಜ್ಞರಾದ ಬ್ರಹ್ಮಾದಿಗಳೆ ಹೊಗಳುವಂಥ, ಶ್ರೀಕೃಷ್ಣನ 
ಮಾನವಾದ ಗೀತರಸವನ್ನು ಕೊಳಲು ತಾನೆ ಆಸ್ವಾದಿಸುತ್ತದೆ! 
ಅದು ಆಸ್ವಾದಿಸಿ ಉಳಿದ ರಸವು ಹರಿಯುವ ಮಾರ್ಗದಲ್ಲೆಲ್ಲ ರೋಮಾಂಚಗೊಂಡ 
ವೃಕ್ಷದೇವತೆಗಳು ಆನಂದಬಾಷ್ಪ ಹರಿಸುತ್ತಾರೆ. ವೃಕ್ಷಗಳೂ ದರ್ಭೆಹುಲ್ಲಿನ 
ಇಪದಲ್ಲಿ ರೋಮಾಂಚೆಗೊಂಡು ಮಕರಂದರಸದ ರೂಪದಲ್ಲಿ ಆನಂದಬಾಷ್ಪ 


ಲ್ಸ 


ವೃಂದಾನನಂ ಸಖಿ ಭುವೋ ವಿತನೋತಿ ಕೀರ್ತಿಂ 
ಯದೌಡೀನಕೀಸುತಪದಾಂಬುಜಲಬ್ಧಲಸ್ಷ್ಮಿ | 

ಗೋವಿಂದವೇಣುಮನು ನುತ್ತಮಯೂರನೃತ್ಯಂ 
ಪ್ರೇಕ್ಷ್ಯಾದೃತಾನುಚರಿತಾನ್ಯಸಮಸ್ತ್ರಸತ್ವವರ್‌ ‘l- I 


ಂದಾವನವು ಈ ಭೂಮಂಡಲಕ್ಕೇ ಕೀರ್ತಿ ತರುತ್ತಿದೆ. ಏಕೆಂದರೆ 
ದು ದೇವಕೀತನಯನ ಪಾದಕಮಲಸ್ವರ್ಶದಿಂದ ಶ್ರೀಮಂತವಾಗಿದೆ.  ("ಲಬ್ಧ- 
ಲಕ್ಷ ಎಂಬ ಪಾಠದಲ್ಲಿ "ಹೆಜ್ಜೆಯ ಗುರುತಿಂದ ಕೂಡಿದೆ' ಎಂದರ್ಥ.) ಕೃಷ್ಣನ 
ವೇಣುಗಾನ ಕೇಳಿ ಆನಂದದಿಂದ ನವಿಲುಗಳು ಕುಣಿಯುವುದನ್ನು ಕಂಡು ಬೇರೆ 
ಪ್ರಾಣಿಗಳೂ ಅದೇ ರೀತಿ ವರ್ತಿಸುವುದು ವೃಂದಾವನದ ಇನ್ನೊಂದು ವೈಶಿಷ್ಟ್ಯ. 


ಧನ್ಯಾ: ಸುಮೂಢಮುತಯೋಪಿ ಹರಿಣ್ಕ ಏತಾ 
ಯನ್ನಂದನಂದನನಖಪಾತ್ರ ವಿಚಿತ್ರ ನೇಷಮ್‌ | 

ಆಪೀಯೆ ವೇಣುರಸಿತಂ ಸಹಕೃಷ್ಣಸಾರಾಃ 
ಪೂಜಾಂ ದಧುರ್ವಿರಚಿತಾಂ ಪ್ರಣಯಾವಲೋಕೈಃ ॥೫॥ 


ಏನೂ ಅರಿಯದ ಈ ಹೆಣ್ಣು ಜಿಂಕೆಗಳೂ ಗಂಡುಜಿಂಕೆಗಳ ಜೊತೆಗೆ ನಿಂತು 
ಸುಂದರವೇಷದ ನಂದಕುಮಾರನನ್ನೆ ಕಣ್ಣಿಂದ ಕುಡಿದುಬಿಡುವಂತೆ ನೋಡಿ, ಕಿವಿಯಿಂದ 


ಶ್ರೀ ವೇಣು ಗೀತ 13 


ಅವನ ವೇಣುಧ್ವನಿಯನ್ನು ಪಾನ ಮಾಡಿ ಪ್ರೀತಿಯ ಕಣ್ಣನೋಟಗಳಿಂದ ೨. 
ಆರಾಧನೆ ಮಾಡುತ್ತಿವೆ, ಧನ್ಯವಾಗುತ್ತಿವೆ. 


ಕೃಷ್ಣಂ ನಿರೀಕ್ಷ್ಯ ನನಿತೋತ್ಸನರೂಪಸಾರಂ 
ತ್ರಿತ್ಟಾ ಚ ತ್ಕ 4ನ ತವೇಣುವಿಚಿತ್ರ ಗೀತಮ್‌ | 
Py, ನಿಮಾನಗೆ ತಯ: ಸ್ಮರೆನುನ್ನ ಸಾರಾ 
ಭ್ರಶ್ಯತ್ರ್ರಸೂನಕಬರಾ ಮುಮುಹುರ್ವಿನೀವೃಃ ॥೬॥ 


ವನಿತೆಯರು ಬಯಸುವಂತಹ ರೂಪ ಉ ುಳ್ಳವರಲೆಲ್ಲ ಕೃಷ್ಣನೆ ಮೊದಲಿಗನ್ನು 
ವಿಮಾನಗಳಲ್ಲಿ ಸಂಚರಿಸುವ ದೇವತಾಸ್ತ್ರೀಯರು ಅವನನ್ನು ನೋಡಿ, ಅವನು 
ನುಡಿಸುವ ಕೊಳಲಿನ ಮಧುರಗಾನವನ್ನು ಕೇಳಿ ಮನ್ಮಥಬಾಧೆಗೊಳಗಾಗಿ ಪರವ 
ರಾಗುತ್ತಾರೆ. ಅವರ ಕೇಶಪಾಶದಿಂದ ಹೂಗಳು ಉದುರುತ್ತವೆ, ಉಟ್ಟ ಸೀರೆ 
ಸಡಿಲಗೊಳ್ಳುತ್ತವೆ. ಧನ್ಮರು, ಅವರು. 


ಗಾವಶ್ಚ ಕೃ ಷ ಸ ಮುಖನಿರ್ಗತವೇಣುಗೀತ- 
ಪೀಯೂಸಮುತ ಕ್ರಭಿತಕರ್ಣಪುಟೈಃ ಪಿಬಂತ್ಯಃ | 
ಶಾವಸ್ತುತಸ್ತನಪಯಃಕಬಲಾಃ ಸ್ಮತಸ್ಸು- 


ರ್ಗೋವಿಂದಮಾತ ಸ ಶಾಶ್ರುಕಣಾನ್‌ ಸ್ರವಂತ್ಯಃ ll a ll 


ಕರುಗಳ ಸ್ಮರಣೆಯಿಂದ ಕೆಚ್ಚಲ ಹಾಲು ಸುರಿಯುತ್ತಿದ್ದಂತೆಯೆ ಬಾಯ 


ಹುಲ್ಲಿನ ಕವಳವೂ ಕೆಳಗೆ ಬೀಳುತ್ತಿದ್ದ. ಂತೆಯೆ ಗೋವುಗಳು ಕ ಷ್ಣ 


ೈಷ್ಣನ ಮುಖದಿಂದ 
ಹೊರಡುವ ವೇಣುಗಾನದ ಅಮ ತವನ್ನು ಎತ್ತಿದ ಕಿವಿಯ ಬೊಗಸೆಗಳಿಂದ 


ಕುಡಿದುವು. ಕೃಷ್ಣ ಷ್ಣನನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಕಣ್ಣಿಂದ ಆನಂದ 
ಬಾಷ್ಪ ಸುರಿಸಿದುವು. 


ಪ್ರಾಯೋ ಬತಾಂಬ ಮುನಯೋ ನಿಹಗಾ ವನೇಂಸಿ ನ್‌ 
ಳೆ ಷೆ ಸೇಕ್ಷಣಾಸ್ತ ದುದಿತಂ ಕಲನೇಣುಗೀತಮ | 
ಅರುಹು ಯದೌದ್ರುಮಭುಜಾನ್‌ ರುಚಿರಪ್ರನಾಲಾನ್‌ 
ಕೃಟ್ಞಂತಿ ಮೀಲಿತದೃಶೋ ವಿಗತಾನ್ಮವಾಚಃ Il el 


ಅಮ್ಮ, ಏನಾಶ್ಚರ್ಯ ! ಈ ಕಾಡಿನ ಹಕ್ಕಿಗಳು ಸಾಮಾನ್ಯವಾಗಿ ಎಲ್ಲವೂ 
ಮುನಿಗಳೆ ಆಗಿವೆ! ಏಕೆಂದರೆ ಒಳ್ಳೆಯ ಚಿಗುರುಳ್ಳ ಮರಗಳ ಕೊಂಬೆಗಳನ್ನೇರಿ 
ಕುಳಿತು ಈ ಹಕ್ಕಿಗಳು ಕೃಷ್ಣನನ್ನು ನೋಡಿ ತಮ್ಮ ಕೂಗನ್ನು ನಿಲ್ಲಿಸಿ ಮೌನವಾಗಿ 
ಕಣ್ಣುಮುಚ್ಚಿ ಕೃಷ್ಣನ ಮಧುರವೇಣುಗಾನವನ್ನೆ ಆಲಿಸುತ್ತವೆ! 


14 ಶ್ರೀ ವೇಣು ಗೀತ 


ನದ್ಯಸ್ತದಾ ತದುಪಧಾರ್ಯ ಮುಕುಂದಗೀತಂ 
ಆನರ್ತಲಕ್ಷ್ಮಿಕಮನೋಭನಭಗ್ನವೇಗಾಃ | 

ಆಲಿಂಗನಪ್ರ ಮುದಿತೋರ್ಮಿಭುಜೈ ನರುರಾರೇಃ 
ಗೃಹ್ಣಂತಿ ಷಾದಯಂತಿಗಲಂ ಕಮಲೋಪಹಾರಾಃ ॥೯॥ 


ಕೃಷ್ಣನು ಹಾಡಲು ತೊಡಗಿದನೆಂದರೆ ನದಿಗಳೂ ಕೇಳಿ ಮನ್ಮಥಬಾಧೆಯಿಂದ 
ನಿಧಾನವಾಗಿ ಹರಿಯತೊಡಗುತ್ತವೆ. ಇದನ್ನು ಸ್ಪಷ್ಟವಾಗಿ ಸೂಚಿಸುವಂತೆ ಸುಳಿ 


ಇ WW, ಇಲ 


ಗಳನ್ನು ತೋರುತ್ತವೆ. ಕೃಷ್ಣನ ಮೈಯ ಸ್ಪರ್ಶವಾಯಿತೆಂದರೆ ಅವುಗಳ ಅಲೆಗಳೆಂಬ 
ತೋಳುಗಳು ಆನಂದಗೊಂಡು ಕಮಲಗಳನ್ನು ಕಾಣಿಕೆಯಾಗಿ ಕೊಡುತ್ತ. ಅವನ 


ಲ 


ದೃಷ್ಟ್ಟ್ವಾ55ತಹೇ ವಜ್ರಪಶೂನ್‌ ಸಹ ರಾನುಗೋಸೈಃ 
ಸಂಚಾರಯಂತನುನು ವೇಣುನುದೀರಯಂತವನು | 
ಪ್ರೇಮಪ್ರವೃದ್ಧ ಹೃಸಿತಃ ಕುಸುಮೂವಲೀಭಿಃ 
ಸಖ್ಯುರ್ವ್ವಧಾತ್‌ ಸ್ವರಪುಷಾಂಬುದ ಆತಪತ್ರಮ್‌ ॥ ೧೦॥ 


ಬೇ`ರಾಮ ಮತ್ತು ಗೋವಳರೊಂದಿಗೆ ಕೃಷ್ಣನು ಬಿಸಿಲಿನಲ್ಲಿ: ಗೋಕುಲದ 


ದನ ಮೇಯಿಸುತ ಸಂಚರಿಸುವುದನ್ನೂ, ವೇಣುಗಾನ ಮಾಡುವುದನ್ನೂ ಮೋಡವು 
ಮೇಲಿನಿಂದ ನೋಡಿ, ಉಕ್ಕಿದ ಪ್ರೇಮದಿಂದ ರೋಮಾಂಚನಗೊಂಡು, ತನ್ನಂತೆ 
ಗೆಳೆಯನೆಂಬ ಭಾವನೆಯಿಂದ, ತನ್ನ ಮೈ ಹಾಗೂ ಗಾಳಿಯು 


ಇತರಾ” ಗಾ! 
ೀಲವರ್ಣದವನು, ಗೆಳೆಯನೆಂ 


« 
ಗ್‌ 
ತಂದ ಹೂಗಳಿಂದ ನೆರಳು ಕೊಡುತ್ತ ಕೊಡೆ ಬಿಡಿಸಿದಂತೆ ನಿಂತಿತು. 


ಣು 


೨ 


ಪೊರ್ಣಾಃ ಪುಲಿಂದ್ಯ ಉರುಗಾಯಪದಾಬ್ಜರಾಗ- 

ಶ್ರೀಕುಂಕುಮೇನ ದಯಿತಾಸ್ಮ ನನುಂಡಿತೇನ | | 
ತದ್ದರ್ಶನಸ್ಮರರುಜಸ್ತೃಣರೂಷಸಿತೇನ 

ಲಿಂಪೆಂತ್ಯ ಅನನಕ.ಚೇಷು ಜಹುಸ್ತದಾಧಿನು* ॥ ೧೧ Il 


ಕೃಷ್ಣನ ಪಾದಕಮಲಗಳ ಸಂಪರ್ಕದಿಂದ ಕೆಂಪಾದ ಶ್ರೀಕುಂಕುಮವು ಅವನ 
ಪ್ರೇಯಸಿಯ ಸ್ತನಗಳನ್ನು ಅಲಂಕರಿಸಿ ಹುಲ್ಲಿನ ಮೇಲೆ ಬಿದ್ದಿದೆ. ಕೃಷ್ಣದರ್ಶನ 
ದಿಂದ ಮನ್ಮಥಬಾಧೆಗೊಳಗಾದ ಬೇಡಿತಿಯರು ಆ ಶ್ರೀ ಕುಂಕುಮವನ್ನೆ "ತೆಗೆದು 
ತಮ್ಮ ಮುಖ ಮತ್ತು ಸ್ತನಗಳಿಗೆ ಬಳಿದುಕೊಂಡು ವಿರಹತಾಪವನ್ನು ಮರೆತರು. 


ಧನ್ಯರು, ಅವರು. 


ಶಿ! ವೇಣು ಗೀಸ 15 


೬ 
- ತ ಗ ಹ 
ನೆದು, ಬೇಡಿತಿಯ ೨ ವ ಎಮು 
ನೆ "ಡಿತಿಯರು, ಆ ರಾಮನೆ ಈಗ ಕೃಷ್ಣನಾಗಿ ಬಂದಿರುವನೆಂದು ಅವನ 
ರ್ಶನದಿಂದ ಧನ ಗಬೆೋತೆ೧್ಗ < 
ದ ಥಿನ್ಯರಾಗಬೇಕೆಂದೂ ಬಂದರೆಂಬುದು ಇಲ್ಲಿ ಧ್ವನಿತವಾಗುತ್ತಿದೆ. 
ಟಿ 
ನೂ ಪ್ರೇಯಸಿಯ ಸೆ 
ಕೃಷ್ಣ ನಿ ಪ್ರೀಯಸಿಯರಿಂದ ಮರೆಯಾಗಿರುವಾಗ ಪ್ರೇಯಸೀಸ್ತನ 
ಕುಂಕುಮಕ್ಕೆ ಪ ಸಕಿ, ಎಲಿ ಎಂದಡೆ ೫೫ ಎಬಿ ತ್ತ ಡೆ 
6 ಅಗಿ ಐಲ ಎಂದರೆ ಭೂದೇವಿಯೆ ಕೃಷ್ಣನ ಪ್ರೇಯಸಿ. ಪರ್ವತಗಳೆ 
ಪ್ರ 1 ಜಿನ ವ್ರ 
ಆಕೆಯ ಸ್ತನಗಳು. ಕೃಷ್ಣನು ಆ ಪರ್ವತಗಳ ಮೇಲೆ ನಿಂತು. ಗೋವುಗಳನು 


dd 
ಕರೆಯುವಾಗ ಅವನ ಪಾದಕಮಲಗಳಿಗೆ ಲೇಪಿತವಾದ ಶ್ರೀಕುಂಕಮವು ಹುಲಿ 
ಮೇಲೆ ಬೀಳುತ್ತದೆ ಎಂದಿಟ್ಟುಕೊಳ್ಳಬೇಕು. "ಸಮುದ್ರವ 
ಮಂಡಿತೇ' ಎನ್ನುತ್ತಾರಲ್ಲವೆ?) 


ಹಂತಾಯೆಮದ್ರಿರಬಲಾ ಹರಿದಾಸನರ್ಯೋ 
ಯದ್‌ ರಾಮಕೃಷ್ಣಚರಣಸ್ಪರ್ಶಪ್ರಮೋದಃ | 
ಮಾನಂ ತನೋತಿ ಸಹಗೋಗಣಯೊೋಸ್ತಯೋರ್ಯತ್‌ 
ಪಾನೀ ಯಸೂಯವಸಕಂದರಕಂದಮೂಲೈಃ Il ೧೨॥ 


ಅಬಲೆಯರೆ, ಏನಾಶ್ಚರ್ಯ |! ಈ ಬೆಟ್ಟವು ಓರ್ವ ಶ್ರೇಷ್ಠ ಹರಿದಾಸನೆ 
ಆಗಿದ್ದಾನೆ. ಏಕೆಂದರೆ ಅವನು ತನ್ನಲ್ಲಿಗೆ ಬರುವ ರಾಮಕೃಷ್ಣರ ಚರಣಸ್ಪರ್ಶದಿಂದ 
ಆನಂದಗೊಳ್ಳುತ್ತಾನೆ ! ಅವರಿಗೂ ಗೋವುಗಳಿಗೂ ಒಳ್ಳೆಯ ನೀರು ಹುಲ್ಲು 


ಗುಹೆಗಳು ಕಂದಮೂಲಗಳು ಇವುಗಳಿಂದ ಸತ್ಕಾರ ಶಾಡುತ್ತಾನೆ. 


[ತ 


ಗಾ ಗೋಪ ಕಿರನುನನೆಂ ನ ಯತೋರ.ದ.ರ- 
ವೇಣುಸ್ವನೈಃ ಕಲಪಡೈಶ್ತನುಭೃತ್ತು ಸಖ್ಯ ನ್‌್‌ | 

ಅಸ್ಪಂದನಂ ಗತಿಮತಾಂ ಪುಲಕಂ ತರೂಣಾಂ 
ನಿರ್ಯೋಗಸಾಶಕೃತಲಕ್ಷಣಯೋರ್ವಿಚಿತ್ರ ೫ ॥ ೧೩॥ 


ರಾಮಕ ೃಷ್ಣರು ಗೋವಳರೊಂದಿಗೆ ಎಲ್ಲ ಕಾಡುಗಳಲ್ಲಿ. ಗೋವುಗಳನ್ನು 
ನಡೆಸುತ್ತ ಮಧುರವಾಗಿ ಒಳ್ಳೆಯ ವೇಣುಧ್ವನಿ ಮಾಡುತ್ತಾರೆ. ಹೆಗಲ 2] 
ಕವಣೆ ಹಗ್ಗವನ್ನು ಹಾಕಿಕೊಂಡಿರುತ್ತಾರೆ. ಗೀತಧ್ವನಿ ಕೇಳಿ | 
ಪ್ರಾಣಿಗಳನ್ನು ಸ್ಮಾವರಜಂತುಗಳಂತೆ ಸ್ತಬ್ದಗೊಳಿಸುತ್ತಾರೆ. ಸ್ಥಾವರಗಳನ್ನು 
ಜಂಗಮಗಳಂತೆ ರೋವನಾಂಚೆಗೊಳಿಸುತ್ತಾರೆ. ಅರರಿಗೆ ಜೀವಿಗಳಲ್ಲಿರುವ ಪ್ರೀತಿ 


ಬಲು ವಿಚಿತ್ರವಾದುದು. 


೭೬ 
p24 
() 
| 


\ 


16 ಶ್ರೀ ವೇಣು ಗೀತ 


ನಿವಂವಿಧಾ ಭಗವತೋ 
ಯಾ ವೃಂದಾನನಚಾರಿಜಃ | 
ವರ್ಣಯಂತ್ಕೋ ಮಿಥೋ ಗೋಪ್ಯಃ 
ಕ್ರೀಡಾಸ್ತನ್ಮಯೆತಾಂ ಯೆಯುಃ ॥ ೧೪॥ 


ವೃಂದಾವನದಲ್ಲಿ ವಿಹರಿಸುವ ಭಗವಂತನ ಇಂಥ ಲೀಲೆಗಳನ್ನು ಗೋಪಿಯರು. 
ತಮ್ಮತಮ್ಮೊಳಗೆ ವರ್ಣಿಸುತ್ತ ತನ್ಮಯರಾಗಿಹೋದರು. 


ಶ್ರೀಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು 


ಭ್ರಮರ ಗೀತ 


ಗೋಪ್ಯವಾಚ- 


ಮಧುಪ ಕಿತನಬಂಥೋ ಮಾಸ್ಟೃಶಾಸ್ಮಾನ್‌ ಸಪತ್ನಾ $' 
ಕುಚನಿಲುಲಿತ ಮಾಲಾಕುಂಕುಮಕ್ಕಶ್ರುಭಿಸ್ಟ್ಮಂ | 

ವಹತು ಮಧುಪತಿಸ್ತ್ರನ್ಮಾಸಿನೀನಾಂ ಪ್ರಸಾದಂ 
ಯೆದುಸದಸಿ ವಿಡಂಬ್ಯಂ ಯಸ್ಕ ದೂತಸ್ತ್ಯವಮೊದೃಕ್‌ ॥೧॥ 


ಓ ದುಂಬಿಯೇ ಮೋಸಗಾರನಾದ ಕೃಷ್ಣನ ಕಡೆಯವ ನೀನು ನಮ್ಮನ್ನು 
ಸ್ಪರ್ಶಿಸಬೇಡ. ನಮ್ಮ ಕಾಲು ಹಿಡಿಯಬೇಡ ("ಮಾಸ್ಟೃಶಾಂಘ್ರಿಂ' ಎಂದು 
ಪಾಠಾಂತರ) ಆ ಕೃಷ್ಣ ಮಧುರೆಯ ಹೆಣ್ಣುಗಳನ್ನೇ ಸಂತೋಷಗೊಳಿಸುತ್ತಿರಲಿ, 
ಯಾದವರ ಸಭೆಯಲ್ಲಿ ಹೇಳಿಕೊಳ್ಳಲು ಅದುವೆ ಒಳ್ಳೆಯ ವಿಡಂಬನೆಯಾದೀತು. 
ನೀನು ನಮ್ಮ ಸವತಿಯಾದ ಮಧುರೆಯ ಹೆಣ್ಣಿನ ಎದೆ ಮೇಲಿನ ಹೂಮೂಲೆಯ 
ಕುಂಕುಮವನ್ನು ಮೂಸೆಗಳಿಂದ ಸ್ಪರ್ಶಿಸಿ ಅವೇ ಮೂಸೆಗಳಿಂದ ನಮ್ಮನ್ನು ಸ್ಪರ್ಶಿಸ 
ಬೇಡ. ನೀನು ಕೃಷ್ಣನ ದೂತನೆ ತಾನೆ! ನೀನು ಹಾಗೆ ಮಾಡುವುದು ಸಹಜ. 

ದತ್ತೂರ ಪುಷ್ಪವನ್ನು ಸದಾ ಸೇವಿಸಿ ಚಿತ್ತ ಭ್ರಂಶ ಹೊಂದಿದ ನೀನು ನಮ್ಮ 
ಸವತಿಯರಾದ ಮಧುರೆಯ ಹೆಣ್ಣುಗಳ ಎದೆ ಮೇಲಿನ ಕೆಂಪುದಾಸವಾಳದ ಮಕರಂದ 
ದಿಂದ ಲಿಪ್ತವಾದ ಆ ನಿನ್ನ ಮೂಸೆಗಳಿಂದ ನಮ್ಮನ್ನು ಸ್ಪರ್ಶಿಸಬೇಡ. ನೀನು 
ವಸಂತನ ಆಳು. ವಸಂತ ಕೃಷ್ಣನ ದೂತ. ಆದ್ದರಿಂದಲೆ ನೀನು ನಮ್ಮನ್ನು ಮುಟ್ಟಿ 
ವಿವಶಗೊಳಿಸುತ್ತಿರುವಿ. ಸದಾ ಹೂಗಳ ಒಳ್ಳೆಯ ರಾಶಿಯಲ್ಲಿಯೆ ಸಂಚರಿಸುವ 
ನೀನು ನಮ್ಮನ್ನು ಮುಟ್ಟಿ ಇನ್ನೂ ಹೆಚ್ಚಿನ ಕಾಮ ಬಾಧೆಯ ಮೈಕೈನೋವನ್ನು 
ಉಂಟುಮಾಡು. ಅದರಿಂದ ನಿನಗೆ ತೃಪ್ತಿಯಾಗುವುದಾದರೆ ಆಗಲಿ. (ಯತ್‌ ಕಿತವೋ 
ಮಧುಪತಿಃ ತತ್‌ ತಸ್ಮಾತ್‌ ಮಾನಿನೀನಾಂ ನಃ ಉ ಸದಸಿ ವಿಡಂಬ್ಯಂ ಪ್ರಸಾದಂ 
ವಿಶೀರ್ಣತಾಂ ವಹತು ಪುನರಪಿ ದದಾತು) 


ಮೇಲು ನೋಟಕ್ಕೆ ಗೋಪಿ ಹೀಗೆ ಹೇಳುತ್ತಿದ್ದರೂ ಅಂತರಂಗದ ಭಾವ 
ಬೇರೆಯೆ ಇದೆ 


18 ಭ್ರಮರ ಗೀತ 


ಓ ದುಂಬಿಯೆ, ಮಹಾಲಕ್ಷ್ಮಿಯ ಎದೆಮೇಲಿನ ಹೂಮಾಲೆಯ ಕುಂಕುಮ 
ಲೇಪದಿಂದ ಆಲಂಕೃತವಾದವು ನಿನ್ನ ಮೂಸೆಗಳು, ಅವುಗಳಿಂದ ನಮ್ಮನ್ನು ಸ್ಪರ್ಶಿಸು, 
ಮಧುರೆಯ ಹೆಣ್ಣುಗಳೂ ನಮ್ಮಂತೆ ಲಕ್ಷ್ಮಿಯ ಆವೇಶ ಉಳ ಓವರಾಗಿದ್ದು ನಮ 
ಮಾನ್ಕರೇ ಆಗಿದ್ದಾರೆ. ಅವರನ್ನು ಕೃಷ್ಣ ಸಂತೋಷಪಡಿಸಲಿ. ಈ ಪ್ರಣಯ 
ಪ್ರಸಂಗ ಪವಿತ್ರವಾಗಿದ್ದು ಯಾದವರ ಸಭೆಯಲ್ಲಿ ಮಾತ್ರವಲ್ಲ ರುದ್ರಾದಿದೇವತೆಗಳ 
ಸಭೆಗಳಲ್ಲಿಯೂ ಗೌರವಾರ್ಹವಾಗಿದೆ. ಆ ಕೃಷ್ಣನ ದೂತನಾದ ನೀನೂ ಜ್ಞಾನಿ 
ಹಾಗಿದ್ದು ಅವನ ಅಂಗಸಂಗಯೋಗ್ಯರಾದ ಹೆಣ್ಣುಗಳಲ್ಲೆಲ್ಲಾ ರಮಾವೇಶವನ್ನು 
ಕಾಣುವವನೆ. (ಈಂ ಲಕ್ಷ್ಮೀಂ ಪಶ್ಯತೀತಿ ಈದ್ಭುಕ್‌) 

ಸಕೃದಧರಸುಧಾಂ ಸ್ವಾಂ ನೋಹಿನೀಂ ಸಾಯಯಿತ್ವಾ 

ಸುಮನಸ ಇನ ಸದ್ಯಃ ಕಸ್ತ್ರ್ಯಜೇನ್ಮಾಂ ಭವಾದೃಕ್‌ | 
ಪರಿಚರತಿ ಕಥಂ ತತ್ಪದ್ಮಕಿಂಜಲ್ಯಸಾದಂ 


ಹ್ಯಪಿ ಬತ ಹೃತಚಿತ್ತಾ ಉತ್ತಮಶ್ಲೋಕಜಲ್ಪೈಃ Isl 
ಆ ಕೃಷ್ಣ ನಿಜವಾಗಿಯೂ ಮೋಸಗಾರ, ಒಮ್ಮೆ ಮಾತ್ರ ನನಗೆ ಅಧರಾಮೃತ 
ವನ್ನುಣಿಸಿ ಮೋಹದಲ್ಲಿ ಕೆಡವಿದವನು ಮತ್ತೆ ನನ್ನ ಕಡೆಗೆ ಬರಲೇ ಇಲ್ಲ, ಹೂಗಳನ್ನು 


ಮೂಸಿ ನೋಡಿ ಬಿಟ್ಟುಬಿಡುವಂತೆ ನನ್ನನ್ನು ಯಾರು ಹೀಗೆ ಬಿಟ್ಟುಬಿಡುತ್ತಾನೆ ? 
ಒ ಇದ್ನ ಬ ಎ 


ನಾನು ಮಾತ್ರ ಅವನನ್ನು ಬಿಡಲಾರೆ. ನಿತ್ಯಮುಕ್ತಳಾದ ರಮೆಯೂ ಅವನ ಚರಣ 
ಕಮಲವನ್ನು ಸೇವಿಸುತ್ತಿರುಣಳೆಂದ ಮೇಲೆ ಭವಸಾಗರದಲ್ಲಿ ಮುಳುಗಿರುವ ನಮ್ಮಂಥ 


ವರ ಪಾಡೇನು ? ಒಳ್ಳೆಯ ಕೀರ್ತಿಶಾಲಿ ಕೃಷ್ಣ. ಆವನ ನುಡಿಗಳಿಗೆ ನಾವು 
ಮನಸೋತಿದ್ದೇವೆ. ಆದರೂ ನಾವೇನೂ ಸ್ಪತಃ ಕೃಷ್ಣನ ಬಳಿಗೆ ಓಡಿದವರಲ್ಲ. 
“ಬನ್ನಿ, ಅಧರಸುಧೆಯನ್ನು ಪಾನಮಾಡಿ' ಎಂದು ಕರೆಕರೆದು ನಮಗೆ ಉಣಿಸಿದವನು 
ಈಗ ವಮ ಮ 9 


ಈಗ ನಮ್ಮನ್ನು ಮರೆತು ಬಿಡುವುದು ನ್ಯಾಯವೇ? ನಾವೇನು ಸುಂದರಿಯರಲ್ಲವೆ ? 
ಹೂವಿನಂಥ ಮೂಗು ಕಣ್ಣ ಕಿವಿ ಮುಂತಾದ ಅಂಗಗಳುಳ್ಳವರು ನಾವು. ಅವನೂ 
ಪ್ರಣಯದಾಟದಲ್ಲಿ ಉದಾಸೀನನೇನಲ್ಲ. ಮನ್ಮಥನಿಗೆ ಆಶ್ರಯನೆಂದು ಪ್ರಸಿದ್ಧ 
ತಿಯಿಂದ ವಿಚಾರಮಾಡಿದರೂ ಅವನು ನಮ್ಮನ್ನು 
ಬಿಡುವುದು ತರವಲ್ಲ. (ಭವಂ ಸಂಸಾರಂ ನ ಪಶ್ಯತೀತಿ. ನಿತ್ಯಮುಕ್ತಾ ರಮಾಖಪಿ | 
ಹೇ ಆ ಭಗವನ್‌ । ಪಿಬತ ಇತಿ ಪಾಯಂ ನತ್ವಾ | ಮಾಮಿತಿ ಮದಾದ್ಯಾ ಇತ್ಯರ್ಥಃ ॥ 
ಸುಮವತ್‌ ತಿಲಕುಸುಮವತ್‌ ನಾಸಿಕಾ ಯಾಸಾಂ ತಾಃ 1 ಇಃ ಮನ್ಮಥಃ ವಸ್ಯತಾಸ್ಮಿನ್‌ 
ಸಃ ಇವಸನ್‌ ಇತಿ ಯಂ ಯಶೋ ಯಸ್ಕಸಃ ಇವಸದ್ಯಃ ।) 
ಕಿಮಿಹ ಬಹು ಷಡಂಘಫ್ರೇ ಗಾಯೆಸಿ ತ್ವಂ ಯದೂನಾಂ 
ಅಧಿಸಶಿಮಗೃಹಾಣಾಮಗ್ರತೋ ನಃ ಪುರಾಣಂ | 
ವಿಜಯಸಖಸಖೀನಾಂ ಗಾಯೆತಾಂ ತತ್ರಸಂಗ 
2 ನಿತಕುಚರುಜಸ್ತೇ ಕಲ್ಪಯೆಂತೀಪ್ಪನಿಸ್ಟಾಃ (all 


ಭ್ರಮರ ಗೀತ 19 


ಓ ದುಂಬಿಯೆ ಆ ಯದುಪತಿಯನ್ನು ನಮ್ಮ ಮುಂದೆ ಏಕೆ ಕೊಂಡಾಡುವಿ ) 
ಮಧುರೆಯ ಹೆಣ್ಣುಗಳ ಬಳಿ ಹಾಡು. ವನಚಾರಿಗಳಾದ ನಾವು ಈಗಲೂ ಮನೆ 
ಮಠವಿಲ್ಲದವರು ಕೃಷ್ಣನೀಗ ಪಟ್ಟಣವಾಸಿ. ಅವನೊಡನೆ ನಾವು ಹಿಂದೆ ಕಳೆದ 
ದಿನಗಳ ಬಗ್ಗೆ ಈಗ ಹಾಡಿದರೇನು ಪ್ರಯೋಜನ ? ಹಾಡುವುದು ನನ್ನ ಸ್ವಭಾವ 
ಎನ್ನುವಿಯಾದರೆ ಕಂಸನನ್ನು ಗೆದ್ದ ಕೃಷ್ಣನ ಬಳಿ ಮಧುರೆಯ ಹೆಣ್ಣುಗಳಿರುವಲ್ಲಿ 

೦ po) ಣಿ ೧೨ 
ಹಾಡು. ಕೃಷ್ಣ ಅವರನ್ನಾಲಿಂಗಿಸಿ ಅವರೆದೆಯ ಸಂತಾಪವನ್ನು ಕಳೆಯುತ್ತಿದ್ದಾನೆ. 
ಅವರು ಕೃಷ್ಣನ ಯ`ಶೋಗಾನವನ್ನು ಕೇಳಿ ಸಂತುಷ್ಮರಾಗಿ ನಿನಗೇನು ಬೇಕೊ 


ಅದೆಲ್ಲವನ್ನೂ ಕೊಟ್ಟುಬಿಡುತ್ತಾರೆ. 


ದಿವಿ ಭುವಿ ಚ ರಸಾಯೊಂ ಕಾಃ ಸ್ತ್ರಿಯೆಸ್ತದ್ದುರಾಸಾಃ 
ಕಸಟಿರುಚಿರಹಾಸಭ್ರೂವಿಜೃಂಭಸ್ಯ ಯಾಃ ಸ್ಯುಃ | 

ಚರಣರಜ ಉಪಾಸ್ತೇ ಯಸ್ಯ ಭೂತಿರ್ವಯಂ ಕಾ 
ಅಪಿ ಚ ಕೃಪಣಸಕ್ಷೇ ಉತ್ತಮಶ್ಲೋಕಶಬ್ದಃ ॥೪॥ 


ಸ್ವರ್ಗ ಭೂಮಿ ಪಾತಾಳಗಳಲ್ಲಿ ಕೃಷ್ಣನಿಗೆ ಅವನ ಕಪಟದ ನಗು ಮತ್ತು 
ಹುಬ್ಬಿನ ಕುಣಿತಗಳಿಗೆ ವಶರಾಗದ ಹೆಣ್ಣುಗಳು ಯಾರಿರಬಹುದು ? ಏಕೆಂದರೆ 
ಮಹಾಲಕ್ಷ್ಮಿಯೆ ಅವನ ಪಾದಧೂಳಿಯನ್ನು ಸೇವಿಸುತ್ತಿದ್ದಾಳೆ. ಇನ್ನು ನಮ್ಮಂಥವರ 
ಪಾಡೇನು ? ಆದ್ದರಿಂದ ಅವನು ದೀನರಾದ ನಮ್ಮ ಬಳಿಗೆ ತಿರುಗಿ ಬರುವನೆಂಬುದು 
ಸುಳ್ಳು. ನಮ್ಮ ಪಾಲಿಗೆ ಕೃಷ್ಣ ಕೃಷ್ಣ ಎಂದು ಅವನ ನಾಮಜಪ ಮಾಡುವು 
ದೊಂದೆ ಉಳಿದಿದೆ. ಅವನನ್ನು ಸಂಧಿಸುವಾಸೆ ಬಲು ದೂರ. ದುಂಬಿಯೆ, ನೀನು 
ಅವನನ್ನು ತೋರಿಸದೆ ಕೇವಲ ಅವನ ಯಶಸ್ಸನ್ನು ಹಾಡುತ್ತಾ ನಮ್ಮನ್ನು ವಂಚಿಸು 
ತಿರುವಿ. ನೀನು ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಎಲ್ಲಿಯಾದರೂ ಸಂಚರಿಸು. 
ಮ್ಮ ಬಳಿ ಸುಳಿಯಬೇಡ. 


a 


ವಿಸ್ಫಜ ಶಿರಸಿ ಸಾದಂ ವೇದ್ಮ್ಯಹಂ ಚಾಟುಕಾರೈ- 
ರಲಮನುನಯೆಸಾರೈರ್ಯಾಹಿ ದೂತ್ಯೇ ಮುಕುಂದಂ | 

ಸ್ವಕೃತ ಇಹ ನಿಸೃಷ್ಠಾಪತ್ಯಪತ್ಕಾಪ್ತಲೋಕಾ 
ವ್ಯಸೃಜದಕೃತಚೇತಾಃ ಕಿಂ ನು ಸಂಧೇಯಮಸ್ಯ ॥೫॥ 


ನನ್ನ ತಲೆಯ ಮೇಲೆ ಕಾಲಿಡಬೇಡ. ನಿನ್ನ ತಲೆಯ ಮೇಲೆ ನಮ್ಮ ಕಾಲನ್ನು 
ಇರಿಸಿಕೊಳ್ಳಲೂ ಬೇಡ. ಮೋಸಗಾರ ಕೃಷ್ಣನ ದೂತ ನೀನೂ ಮೋಸಗಾರ 
ನೆಂಬುದು ನನಗೆ ಗೊತ್ತು; ಮನ ಒಲಿಸುವ ರಂಗಿನ ಮಾತು ಸಾಕು. ಅದರಿಂದೇನೂ 
ಫಲವಿಲ್ಲ. ದೂತನಾಗಿ ಕೃಷ್ಣನ ಬಳಿಗೇ ಹೋಗು. ನಾವು ಪತಿ ಸುತ ಬಾಂಧವ 


20 ಭ್ರಮರ ಗೀತ 


ರನ್ನೆಲ್ಲಾ ತೊರೆದು ಅವನ ಬಳಿಗೆ ಬಂದರೆ ಅವನು ನಮ್ಮನ್ನು ತೊರೆದು ವಂಚನೆ 
ಮಾಡಿದ. ಕೃತಜ್ಞತೆಯೊಂದಿಷ್ಟು ಇಲ್ಲದ ಅವನೊಡನೆ ನಾವಿನ್ನು ಸೇರುವುದೇನಿದೆ ? 
ಈ ವಿರಹ ದುಃಖ ನಮ್ಮನ್ನುಯಮನ ಬಳಿಗೊಯ್ಯುವುದು ನಿಶ್ಚಿತ, (ಹೇ ಸಂಧೇ 
ವಿರಹಜಬಾಧೇ, ಪಾದಂ ಯಮಸ್ಯ ನಯ 1) 


ಮೃಗಯುರಿನ ಕಪೀಂದ್ರಂ ನಿವ್ಯಢೇ ಯಃ ಕಿರಾತಃ 
ಸ್ತ್ರಿಯಮಕೃತ ವಿರೂಪಾಂ ಸ್ತ್ರೀಜಿತಃ ಕಾಮಯೊಾಬಾನಾಂ | 
ಬಲಿಮಹಿ ಜಿಲನಾಸಂ ನೇದನಿದ್ವರ್ಗವಂದ್ಯ- 
ಸ್ತದಲಮಸಿತಸಖೈೈರ್ದುಸ್ಯಜಸ್ತ ತೃಥಾರ್ಥಃ ॥೬॥ 


ಮಧುರೆಯ ಹೆಣ್ಣುಗಳಿಗೆ ವಶನಾಗಿ ಕೃಷ್ಣ ನಮ್ಮನ್ನು ವಂಚಿಸಿದ. ಆತ 
ಹಿಂದೆಯೂ ರಾಮನಾಗಿದ್ದಾಗ ಏಕಪತ್ಲೀನ್ರತಸ್ಥ ಶಮಾದಿಗುಣಸಂಪನ್ನನಾಗಿದ್ದರೂ 
ಹೆಂಡತಿ ಕಳೆದು ಹೋದ ಚಿಂತೆಯಲ್ಲಿ ಬೇಡನಂತೆ ಮರೆಯಲ್ಲಿ ನಿಂತು ಅನ್ಯಾಯವಾಗಿ 
ವಾಲಿಯನ್ನು ಕೊಂದ. ಯೋಗ್ಯ ಪತಿಯ ಅನ್ವೇಷಣೆ ಮಾಡುತ್ತಿದ್ದ ಶೂರ್ಪಣಖಿ 
ಯನ್ನು ಕಿರಾತನಂತೆ ನಿಷ್ಕರುಣೆಯಿಂದ ವಿರೂಪಗೊಳಿಸಿದ, ಸೀತೆಯ ಮನಃಸಂತೋಷ 
ಕ್ಕಾಗಿ ಮಧುರೆಯ ರಾಜಮಾರ್ಗದಲ್ಲಿ ತನ್ನ ಪಾಡಿಗೆ ತಾನು ನಡೆದು ಬರುತ್ತಿದ್ದ 


ವಿರೂಪಳಾದ ಕುಬ್ಬೆಯನ್ನು ತನ್ನ ಮಡದಿಯನ್ನಾಗಿ ಮಾಡಿಕೊಂಡು ಸ್ತ್ರೀಲಂ 
ನಾದ ಕಿರಾತನಂತೆ ವರ್ತಿಸಿ. ಅವನು ಬಣ್ಣದಲ್ಲಿ ಅಸಿತ, ಅಂದರೆ 


ನ ಜಿ 


© 
Ns 


CL 
a 
& 


ಬಣ್ಣದಲ್ಲಿ ಮಾತ್ರವಲ್ಲ ಚಾರಿತ್ರ್ಯದಲ್ಲಿಯೂ ಅಸಿತ, ಕಪ್ಪು. ಏಕೆಂದರೆ ಹಿಂದೆ ವಾಮನ 
ನ 2 


ನಾಗಿ ಅವತರಿಸಿದಾಗ ತನ್ನ ಸರ್ವಸ್ವವನ್ನೂ ದಾನ ಮಾಡಿದ ಬಲಿಯನ್ನು ಪಾತಾಳಕ್ಕೆ 


ತಳ್ಳಿದ. ಇಂಥವನನ್ನು ವೇದವೇತ್ತರಾದ ಜ್ಞಾನಿಗಳೂ ಕೊಂಡಾಡುವರೆಂದರೆ ಇದು 
ಆಶ್ಚರ್ಯ ! ಅವನೊಡನೆ ಪ್ರಣಯ ವ್ಯವಹಾರ ಇನ್ನು "ಆಲಂ' ಸಾಕು. ಆದರೂ 
ಹೆಣ್ಣಿನ ಸ್ವಭಾವದಿಂದ ನಾವು ಅವನ ವೃತ್ತಾಂತ ಶ್ರವಣವನ್ನು ಮಾತ್ರ ಬಿಡಲು 


ಣ 
ಆಸಕ್ತರಾಗಿರುವೆವು. 


ಇಲ್ಲಿ ಗೋಪಿಯರ ಅಂತರಂಗದ ಭಾವ ಹೀಗಿದೆ... ವಾಲಿಯೆ ಬೇಡನಂತೆ 
ಅನ್ಯಾಯವಾಗಿ ಸುಗ್ರೀನನನ್ನು ಹೊಡೆದೋಡಿಸಿ ಅವನ ಹೆಂಡತಿಯನ್ನಿಟ್ಟುಕೊಂಡು 
ಅವಳ ಯಶಸ್ಸಿಗೆ ಕುಂದು ತಂದಿದ್ದ. ಆದ್ದರಿಂದ ರಾಮನೂ ಬೇಡನಂತೆ ಮರೆಯಲ್ಲಿ 
ನಿಂತು ಆ ವಾಲಿಯನ್ನು ಕೊಂದ. ಯೋಗಿಪ್ರಿಯನಾದ ರಾಮ ಸ್ವೈರಿಣಿಯಾಗಿ 
ಗಂಡಿನ ಬೇಟೆಯಾಡುತ್ತ ತಿರುಗುತ್ತಿದ್ದ. ಶೂರ್ಪಣಖಿಗೆ ಯೋಗ್ಯ ಶಿಕ್ಷೆಯನ್ನೇ 
ವಿಧಿಸಿದ. ದೇವರಾಜನನ್ನು ಕಾಮಿಸಿ ಪತಿಶಾಪದಿಂದ ಶಿಲೆಯಾಗಿ ಬಿದ್ದಿದ್ದ ಅಹಲೈ 
ಯನ್ನು ತಿರುಗಿ ಸ್ತ್ರೀಯನ್ನಾಗಿ ಮಾಡಿದ. ಸ್ತ್ರೀಗೆ ಮರುಳಾಗದೆ ಇರುವ ಕೃಷ್ಣನೆ 
ವಿರೂಪಳಾದ ಕುಬ್ಬೆಯನ್ನು ಸುಂದರ ಸ್ತ್ರೀಯನ್ನಾಗಿ ಮಾಡಿ ಅನುಗ್ರಹಿಸಿದ. ಬಲಿ 


21 
ತೆ 


ಅನ್ಯಾಯವಾಗಿ ದೇವೇಂದ್ರನ ಸಿಂಹಾಸನವನ್ನು ಆಕ್ರಮಿಸಿ ಬಹಳ ಜಃ 
ಪಟ್ಟಿದ್ದರೂ ಅವನನ್ನು ಕ್ಷಮಿಸಿ ಪಾತಾಳದಲ್ಲಿ ಚಕ್ರವರ್ತಿಯನ್ನಾಗಿ ಭ್‌ ಬ 
ಮುಂದಿನ ಮನ್ವಂತರದಲ್ಲಿ ಉಚ್ಚೈಃಶ್ರವಸ್‌ ಮುಂತಾದ ಸಂಪತ್ತಿನಿಂದ ಚತ 
ಇಂದ್ರೆಪದವಿಯನ್ನು ಬಲಿಗೆ ನಿಶ್ಚಯವಾಗಿ ಕೊಡಲಿದ್ದಾನೆ ಎಂದೇ ಪೀರ 
ಜ್ಞಾನಿಗಳು ಅವನನ್ನು ವಂದಿಸುತ್ತಾರೆ. ಬಣ್ಣದಲ್ಲಿ "ಅಸಿತ' ಕಪ್ಪಾ ದರೂ ಮಹಿಮೆ 
ಯಲ್ಲಿ "ಅಸಿತ? ನಿತ್ಯ ಮುಕ್ತನಾದ್ದರಿಂದ “ಅಲಂ” ವಿಶೇಷವಾಗಿ ಪ್ರೀತಿ ಮಾಡಲು 
ಯೋಗ್ಯನೆಂದೇ ನಾವು ಅವನ ವೃತ್ತಾಂತಶ್ರವಣವನ್ನು ಬಿಟ್ಟಿರಲಾರೆವು. ( 
ಮೃಗಯುರಿವ ಕಪೀಂದ್ರಂ ಸುಗ್ರೀವಂ ವಿವ್ಯಧೇ ಸ್ತ್ರಿಯಂ ತತ್‌ 
ರುಮಾಂ ವಿರೂಪಾಂ ವಿಗತಂ ರೂಪಂ ಯಶಃ ಯಸ್ಕಾಸ್ತಾಂ ಅಕೃತ ತಂ ಕಪೀಂದ್ರಂ 
ವಾಲಿನಂ ವಿವ್ಯಧೇ । ನಾನಾಯೋತನೇನಾನುಷ್ಠಿತ ಇತಿ ಭಾವಃ । 


ತು 
ಕ. ಸುತ್‌ ತ್‌ 
ಯೆನಾಸೌ | ಕಿನೋ ವಾಯುಜಯವತಃ ರಾತಂ ಮಿತ್ರಂ ಯಸ್ಕಸಃ 
ರ ೦ 


ಯದನುಚರಿತಲೀಲಾಕರ್ಣಹೀಯೂಪನವಿಪ್ಪುಟ್‌- 
ಸಕೃದದನವಿಧೂತದ್ವಂದ್ವಧರ್ಮಾವಿನಷ್ಟಾಃ | 

ಸಸೆದಿ ಗೃಹಕುಟುಂಬಂ ದೀನ ನುತ್ಸೃಜ್ಯ ದೀನಾ 
ಬಹನ ಇಹ ನಿಹಂಗಾ ಭೈಕ್ಷ್ಯಚ ರಾಂ ಚರಂತಿ lal 


ಕೇಳಲು ಕಿವಿಗೆ ಇಂಪ್ರ. ಆ ಕರ್ಣಾಮ ಸದ ಒಂದು ಹನಿಯನ್ನಾದರೂ ಭಕ್ತರು 
ಒಮ್ಮೆ ಸವಿದರೆ ಸಾಕು. ರಾಗದ್ವೇಷಾದಿ ದ್ವಂದ್ವಗಳಿಗೆ ಸಿಲುಕದಂತಾಗುವರು. 
ತಾಪತ್ರಯಗಳಿಗೆ ಆಸ್ಪ್ಚದವಾದ ಮನೆ ಮಠ ಪರಿವಾರಗಳ ಅಭಿಮಾನ ತೊರೆದು 
ಭಗವಂತನನ್ನೆ ಆಶ್ರಯಿಸುವರು ಜ್ಞಾನಭಿಕ್ಷೆ ಎತ್ತುವುದಕ್ಕಾಗಿಯೆ ಸಂಚರಿಸುವರು. 
ಇಂಥ ಕೃಷ್ಣ ನಮ್ಮನ್ನು ಹಿಂದೆ ಕೈಗಳಿಂದ ಸ್ಪರ್ಶಿಸುತ್ತಿದ್ದನೆಂದರೆ ಅವನು ಎಂಥ 
ಕರುಣಾಳು ! ದುಂಬಿಯೆ, ನೀನು ಕೃಷ್ಣನಿಗೆ ಹೀಗೆ ಹೀಳು. ನಿನ್ನ ಲೀಲಾಮೃತ 
ಡ್‌ ಣೆ ko 


ತ್ತಾ ್‌ ಷಾ ಷ್ಟ ಇಗ 
ವನ್ನು ಒಮ್ಮೆ ಕೇಳಿ ಸವಿದಮಾತ್ರಕ್ಕೆ ನಾವು ಬಹುಮಂದಿ ಗೋಪಿಯರು ಸತಿ-ಪ 


ತಾಯಿ-ಮಗು ಎಂದು ಮುಂತಾದ ಸಂಬಂಧಗಳನ್ನೆಲ್ಲ ಜರಿಮ ನಮಗಾಗಿ ದುಃಖಿಸುವ 


ದಹಿಸುವ 
ಮನೆ ಪರಿವಾರದವರನ್ನೆಲ್ಲ ತೊರೆದು ಆಕಾಶದಲ್ಲಿ ನಿರಾಧಾರವಾಗಿ ಹಾರುವ ಹಕ್ಕಿಗಳಂತೆ 
ಎಲ್ಲೆಡೆ ಸಂಚೆರಿಸುತ್ತಿದ್ದೇವೆ. "ನಮ್ಮ ಪ್ರಾಣೇಶ್ವರ ನಮ್ಮನ್ನು ತೊರೆದು 
ಹೋಗಿದ್ದಾನೆ. ನಾವೇನು ಮಾಡಲಿ, ಹೇಳಿರಿ ಎಂದು ಪ್ರತಿಯೊಬ್ಬರನ 


ಬೇಡುತ್ತಿದ್ದೇವೆ. | 


22 ಭ್ರಮರ ಗೀತ 


ನಯನಮೃತಮಿನ ಜಿಹ್ಮಂ ನ್ಕಾಹೃತಂ ಶ್ರದ್ಧ ಧಾನ! 
ಕುಲಿಕರುತಮಿವಾಜ್ಞಾಃ ಕೃಷ್ಣನಧ್ಯೋ ಹರಿಣ್ಯಃ | 

ದದೃಶಿನು ಸಕೃದೇತತ್ತನ್ನಖ ಸ್ಪರ್ಶತೀವ್ರ- 
ಸ್ತನರುಜಪರಮಾರ್ತಿಂ ಭಣ್ಯತಾಮಸ್ಯ ವಾರ್ತಾ ॥೮॥ 


ಬೇಡನ ಸಂಗೀತಧ್ವನಿ ಕೇಳಿ ನಂಬಿ ಮೋಸಹೋಗುವ ಆಜ್ಞ ಜಿಂಕೆಗಳಂತೆ 
ನಾವು ಕೃಷ್ಣನ ಪ್ರೇಯಸಿಯರು ಅವನ ಕಪಟದ ನುಡಿಗಳನ್ನು ಕೇಳಿ ನಂಬಿ ಮೋಸ 
ಹೋದೆವು. ಒಮ್ಮೆ ಮಾತ್ರ ಅವನು ನಮ್ಮೆದೆಯಲ್ಲಿ ಮೂಡಿಸಿದ ತೀವ್ರವಾದ 
ನಖಕ್ಷತದಿಂದ ಸುಖಕರವಾದ ಪೀಡೆಯನ್ನು ಅನುಭವಿಸಿದೆವು. ಮುಂದೆ ಅದೆಷ್ಟು 
ಬಾರಿ ಆಶ್ವಾಸನೆ ಕೊಟ್ಟು ನಮ್ಮನ್ನು ಅವನು ವಂಚಿಸಿದ್ದಾನೆ ! ಆಗಲಿ. ಅವನು 


ಈಗ ಮಧುರೆಯಲ್ಲಿ ಏನೇನು ಮಾಡುತ್ತಿದ್ದಾನೆ ? ಅವನ ವೃತ್ತಾಂತವನ್ನು ಹೇಳು. 


ಪ್ರಿಯಸಖ ಪುನರಾಗಾಃ ಪ್ರೇಯಸಾ ಪ್ರೇಷಿತಸ್ತ್ಯಂ 

ವರಯ ಕಿಮನುರುಂಡೇ ಮಾನನೀಯೋತಸಿ ಮೇಂಂಗೆ | 
ನಯೆಸಿ ಕಥಮಿಹಾಸ್ಮಾನ್‌ ದುಸ್ತ್ಯಜಂ ಬಂಧುಸಾರ್ಶ್ವಂ 

ಸತತವಖರಸಿ ಸೌಮ್ಯ ಶ್ರೀನಧೂಃ ಸಾಕಮಾಸ್ತೇ hell 
ಪ್ರಿಯಮಿತ್ತ. ನೀನು ಪ್ರಿಯತಮನ ಕಡೆಯಿಂದ ತಿರುಗಿ ನಮ್ಮೆಡೆಗೆ ಬಂದಿರುವಿ. 
ನಿನಗೇನು ಬೇಕು ಹೇಳು. ನೀನು ನಮಗೆ ಮಾನನೀಯನೆನಿಸಿರುವಿ. ನಮ್ಮನ್ನು 
ಅವನೆಡೆಗೆ ಕರೆದೊಯ್ಯುವಿಯೇನು? ಬಂಧುವಾದ ಆ ಕ್ಷ ೈಷ್ಣನ ಸಾವೊಪ್ಯ ನಮಗೆ 
ಬಿಡಲಾಗದುದು. ಆದರೆ ವಿರಹ ತಾಪದಿಂದ ಬೆಂದು ಬೆಂಡಾಗಿರುವ ಈ ಅವಸ್ಥೆಯಲ್ಲಿ 
ನಮ್ಮನ್ನು ಹೇಗೆ ಕರೆದೊಯ್ಯಬಲ್ಲೆ? ಒಂದು ವೇಳೆ ಕರೆದೊಯ್ದರೂ ಫಲವಿಲ್ಲ. 


ಲ್ಲ 
ಇ 


ಅವನ ಎದೆಯಲ್ಲಿ ಸದಾ ರಮೆ ಸುಖವಾಗಿರುತ್ತಾಳೆ. ಅವಳು ನಮ್ಮಾಸೆ ಈಡೇರಲು 
ಬಿಡುವಳೇ? ಆದರೂ ನಮಗೆ ಆಸೆ ಇದ್ದೇ ಇದೆ. ಏಕೆಂದರೆ ರಮೆಯೂ ಸದಾ 
ಅವನೆದೆಯಲ್ಲಿರಬಯಸುವಳೆಂದಮೇಲೆ ಆ ಎದೆಯ ಆಲಿಂಗನ ಎಷ್ಟು ಸುಖಕರ 
ವಿದ್ದೀತು! ನಮ್ಮಲ್ಲಿಯೂ ರಮಾವೇಶವಿರುವುದರಿಂದ ಕೃಷ್ಣನ ಅಂಗಸಂಗ 
ದಾಸೆಯನ್ನು ನಾವಿರಿಸಿಕೊಂಡೇ ಇದ್ದೇವೆ. (ಸಾ ಆಕಂ ಸುಸುಖಂ ಯಥಾ ತಥಾ 
ಯಸ್ಕೋರಸಿ ಆಸ್ತೇ 1 ಸತತಂ ಶ್ರೀವಧೂಃ ಸಾಕಮಸ್ಕಾಭಿರಾಸ್ತೆ 1) 


Op 


ಅಪಿ ಬತ ಮಧುಫುರ್ಯಾಮಾರ್ಯಸುತ್ರೋತಧುನಾಸ್ತೇ 
ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧೂಂಶ್ಚ ಗೋಪಾನ್‌! 
ಕ್ವಚಿದಪಿ ಸ ಕಥಂ ನಃ ಕಿಂಕರಿಣಾಂ ಗೃಹಿತೋ 
ಭಾಜಮಗುರುಸುಗಂಧಂ ಮೂಧ್ಗ 4೯ ಧಾಸ್ಯತ್‌ ಕದಾನು ॥೧೦॥ 


23 


ಕೃಷ್ಣನು ಈಗ ಮಧುರೆಯಲ್ಲಿ ಸುಖವಾಗಿರುವನೇ? ಇಲ್ಲಿ ಅವನ ತಂದೆತಾಯಿ 
ಗಳನ್ನೂ ಬಂಧುಗಳನ್ನೂ ಗೋಪಾಲಕರನ್ನೂ ನೆನೆಯುತ್ತಿರುವನೆ? ಮೋಹಿನಿಯಾಗಿ 
ವನನ್ನಾಲಿಂಗಿಸಿ ಅವನ ಮೈಗೆ ಕಂಪನ್ನಿತ್ತ ಆ ಕೃಷ್ಣನನ್ನು ಮಧುರೆಯ ಹೆಣ್ಣುಗಳು 
ಈಗ ಸೇವಿಸುತ್ತಿದ್ದಾರೆ. ನಮಗೆ ಗಂಡಂದಿರು ಮನೆಯಲ್ಲಿದ್ದರೂ ಕೃಷ್ಣನನ್ನೆ ನಾವೂ 
ಬಯಸುತ್ತಿದ್ದೇವೆ. ಏಕೆಂದರೆ ಅವನು ಮನ್ಮಥನಂತಿದ್ದಾನೆ! ಅವನು ಇಲ್ಲಿಗೆ ಎಂದು 
ಬರುತ್ತಾನೆ? ಅಗುರುಚಂದನ ಪರಿಮಳಯುಕ್ತವಾದ ತನ್ನ ತೋಳನ್ನು ದಾಸಿ 
ಯರಾದ ನಮ್ಮ ತಲೆಯ ಮೇಲೆ ಎಂದು ಇಡುತ್ತಾನೆ, ಹೇಳು. (ಓಃ ರುದ್ರಸ್ಯ 
ಸುಗಂಧೋ ಯೇನ ತಂ ಮಧುಪುರ್ಯಾಂ ಅಧುನಾ ಅಗುಃ ಅಂಗನಾಃ । ಸ್ಮರತಿ 
ಮನ್ಮಥನತ್‌ ಆಚರತಿ ।) 


ಜಡ, 


10. 


11. 


12. 
13. 


ತ್ರೀ ಸತ್ಕಧರ್ಮತೀರ್ಥರನ್ನು ಕುರಿತು ಪ್ರಕಟಣೆಗಳು 


ರೂ. 
ಗಂಗಾಲಹರೀ 1-00 
ಸೋಪಿಗೀತ ಮತ್ತು ನೇಣುಗೀತ ಮತ್ತು ಭ್ರಮರಗೀತ 3-00 


ಮೂಲಶ್ಲೋಕಗಳು ಹಾಗೂ ಶ್ರೀಪಾದರ ಟಪ್ಪೃಣಿಯನ್ನು ಆಧರಿಸಿದ 

ಅನುವಾದ. ಈ ಕೃ ತಿಗಳ ಅನುನಾದಕರು 

—ಶ್ರೀ ಹಯವದನ ಪುರಾಣಿಕರು 

*ತತ್ತ್ಮ್ನಸಂಖ್ಯ್ಮಾನ ಹಾಗೂ ಶ್ರೀಮದ್ಭಾಗನತ ಟಪ್ಪ ಣಿಗಳು 3-00 
ಶ್ರೀಸ್‌ಡರ ತತ್ತ ಸಂಖ್ಯಾ ನಬಿಸ್ಪ ಣಿಯ ಸನಿಕ್ಸೆ ಹಾಗೂ ಶ್ರೀಮದ್ಭಾಗವತ 

ಬೆಪ್ಪ ಣಿಯ ವೈ ಸೆ ಕುರಿತು ಬಂಡು ಪ್ರ ಕ್ರಬಂಧಗಳು 

ನ (ಡಿ. ಪ್ರ ಹ್ಲಾ “ಸಾಚಾರ್ಯರು 
Wy ಜಿ. ಸುರುತೆಂಕಚಾರ್ಯರು 

*ವಿದುರ ನೀತಿ 

ಮೂಲಶ್ಲೋಕಗಳಂ, ಶ್ರೀಪಾದರ ಟಪ್ಪಣಿಯನ್ನು ಆಧರಿಸಿದ ಅನುವಾದ 

—ಅನುವಾದಕರು-ಶ್ರೀ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು 

ಶತ್ತ್ವಸಂಖ್ಯಾ ನ 20.00 

ಶ್ರೀ ಸಿಯತೀರ್ಥರ ಟೀತಾ:ಹಾಗೂ ಶ್ರೀ ಸತ್ಯಧರ್ಮರ ಟಪ್ಪಣಿ ಅನುವಾದ ಸಹಿತ 
—ಶ್ರೀ ಡಿ. ಪ್ರಹ್ಲಾದಾಚಾರ್ಯರು 


*ಪ್ರತಿಗಳು ಮುಗಿದಿವೆ 
ಶ್ರೀ ಚರಣರುಗಳ ಜೀವನ ಹಾಗೂ ಕೃತಿಗಳ ಪರಿಚಯ 


ಶ್ರೀ ಸಶ್ಯಧರ್ಮಶೀರ್ಥರು 3.00 
ಶ್ರೀ ಸತ್ಮಪರಾಯಣತೀರ್ಥರು 2.00 
ಶ್ರೀ ಸತ್ಯವರತೀರ್ಥರು 2-00 
ಶ್ರೀ ನವರತ್ನ ನಾರಾಯಣಮೂರ್ತಿ 

ಶ್ರೀ ಸತ್ಯಸಂಧತೀರ್ಥರು 2-00 


ಶ್ರೀ ಜಿ. ಗುರುವೇಂಕಟಾಚಾರ್ಯ 

ಶ್ರೀ ನವರತ್ನ ನಾರಾಯಣಮೂರ್ತಿ 

ಗ್ರ ರಾಘ ನೇಂದ್ರ ಸ್ವಾನಿಂಗಳ ಮಠ, ಜನ್ನಾಪುರ, ಭದ್ರಾವತಿಯಲ್ಲಿ 
ಖರೀದಿಸಬಹುದು) 

ಶ್ರೀ ರಘೋತ್ತಮ ತೀರ್ಥರು 3-00 

ತಾಶ್ರೀ ಸತ್ಕಧ್ಯಾನ ಕಟ 

—ಶ್ರೀ ನವರತ್ನ ನಾರಾಯಣಮೂರ್ತಿ 


ಶ್ರೀ ಸಶ್ಮಬೋಧತೀರ್ಥರು 4-00 
—ಶ್ರೀ ನವರತ್ನ ನಾರಾಯಣಮೂರ್ತಿ 

ಶ್ರೀ ನಿಷ್ಣುತೀರ್ಥರು 2-00 
ಶ್ರೀ ಸತೃದ್ಯಾನತೀರ್ಥರು 3.00 


--ಶ್ರೀ ನವರತ್ನ ನಾರಾಯಣಮೂರ್ತಿ 


ಎಲ್ಲ ಪುಸ್ತಕಗಳು (9ನೆಯದು ಬಿಟ್ಟು) ಕೆಳಗೆ ಕಂಡ ಕಡೆ ಮಾರಾಟಕ್ಕೆ ಸಿದ್ಧನಿನೆ : 


ಸಂಚಾಲಕರು, 


ಶ್ರೀ ಸತ್ಯಧರ್ಮತೀರ್ಥ ಸೇವಾ ವೃಂದ್ಕ 
ರಂಗರಾವ್‌ ರಸ್ತೆ ಶಂಕರಪುರಂ, ಬೆಂಗಳೂರು-560 004 


